ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಮಾರ್ಚ್ ೮, ೨೦೧೨ ( ಫಾಲ್ಗುಣ ೧೮, ಶಕ ವರ್ಷ ೧೯೩೩) | ಸಂಚಿಕೆ ೧೦ 

ಭಾಗ - ೪ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು, ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 50 ಸಿಎನ್ಎಸ್ 2010, ಬೆಂಗಳೂರು, ದಿನಾಂಕ: 11ನೇ ಜನವರಿ, 2012. 


ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ , ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
( 1959 ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ಪ್ರಕರಣ 29ರ ಉಪ ಪ್ರಕರಣ(1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಸಾಗರ, ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ., ಸಾಗರ , ಶಿವಮೊಗ್ಗ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಈ ಕೆಳಕಂಡ 
ವ್ಯಕ್ತಿಗಳನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


1. ಶ್ರೀ ಮುರಳಿ ಮಂಚಾಲೆ ಬಿನ್ ಶಿವಾನಂದ ಮಂಚಾಲೆ, ಬ್ರಹ್ಮಣ ಮಂಚಾಲೆ ಅಂಚೆ, ಸಾಗರ ತಾಲ್ಲೂಕು. 
2. ಶ್ರೀ ಪರಮೇಶ್ವರ ಬಿನ್ ಪುಟ್ಟಪ್ಪ , ಆಚಾರಪುರ ಗ್ರಾಮ ಮತ್ತು ಅಂಚೆ, ಸಾಗರ ತಾಲ್ಲೂಕು. 
3. ಶ್ರೀಮತಿ ಸರಸ್ವತಿ ಕೋಂ ಮಂಜಪ್ಪ, ಮಾಲುವೆ ಗ್ರಾಮ ಮತ್ತು ಅಂಚೆ, ಸಾಗರ ತಾಲ್ಲೂಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್ . ಎಸ್. ನೂಲಿ, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 

ಸರ್ಕಾರದ ಜಂಟಿ ಕಾರ್ಯದರ್ಶಿ , 
ಪಿ. ಆರ್, ನಂ . 58 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 120 ಸಿಎನ್ಎಸ್ 2010 , ಬೆಂಗಳೂರು, ದಿನಾಂಕ: 11ನೇ ಜನವರಿ, 2012. 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ , ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959 ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ಪ್ರಕರಣ 29ರ ಉಪ ಪ್ರಕರಣ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಶ್ರೀಕಂಠಗೌಡರು ಬಿನ್ ಮಂಜಪ್ಪ ಗೌಡರು, ನಂದಿಗೋಡು ಗ್ರಾಮ , ಹೊನ್ನೆಸರ ಅಂಚೆ, ಹೆಗ್ಗೋಡು, ಸಾಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ ಇವರನ್ನು ಸಾಗರ 


( ೩೦೫) 


೩೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮, ೨೦೧೨ 


ಭಾಗ - ೪ಎ 


ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಸಾಗರ, ಶಿವಮೊಗ್ಗ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್. ಎಸ್. ನೂಲಿ, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 

ಸರ್ಕಾರದ ಜಂಟಿ ಕಾರ್ಯದರ್ಶಿ , 
ಪಿ . ಆರ್ . ನಂ . 59 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಸಿಒ 75 ಸಿಎನ್ಎಸ್ 2009 , ಬೆಂಗಳೂರು, ದಿನಾಂಕ: 17ನೇ ಜನವರಿ , 2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 75 ಸಿಎನ್‌ಎಸ್ 2009 ದಿನಾಂಕ : 06 - 07 - 2009ರಲ್ಲಿ ಬಳ್ಳಾರಿ, ರಾಯಚೂರು ಮತ್ತು ಕೊಪ್ಪಳ 
ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿ., ಬಳ್ಳಾರಿ ಇದರ ಆಡಳಿತ ಮಂಡಳಿಗೆ ಸರ್ಕಾರದಿಂದ ಮಾಡಿರುವ ಎಲ್ಲಾ 
ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ರದ್ದುಪಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್. ಎಸ್. ನೂಲಿ, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 

ಸಹಕಾರ ಇಲಾಖೆ. 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 

ಸಂಖ್ಯೆ : ಆನಾಸ 135 ಸಲಫ 2008 ಬೆಂಗಳೂರು, ದಿನಾಂಕ:02 .01.2012 . 


ಪಿ . ಆರ್ , ನಂ . 60 


ಅಧಿಸೂಚನೆ 


2) 


ಗಾಹಕ ರಕ್ಷಣಾ ಅಧಿನಿಯಮ 1986 ( 1986 ಕೇಂದ್ರ ಅಧಿನಿಯಮ ಸಂಖ್ಯೆ: 68) ರ ಕಲಂ 30ರ ಉಪ ಕಲಂ (2) ರ ಅಡಿ ಮತ್ತು ಕರ್ನಾಟಕ 
ಗ್ರಾಹಕರ ರಕ್ಷಣಾ ನಿಯಮಾವಳಿಗಳು, 1988ರ ನಿಯಮ 2ಸಿ ಅಡಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, “ಶಿವಮೊಗ್ಗ ಜಿಲ್ಲಾ ಗ್ರಾಹಕರ ರಕ್ಷಣಾ 
ಪರಿಷತ್ತು ” ಈ ಕೆಳಕಂಡ ಸದಸ್ಯರುಗಳೊಂದಿಗೆ ಸ್ಥಾಪಿಸಿದೆ. 
1 ) ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 

ಅಧ್ಯಕ್ಷರು 
ಉಪ ನಿರ್ದೇಶಕರು, ಆಹಾರ , ನಾಗರೀಕ ಸರಬರಾಜು ಮತ್ತು 

ಸದಸ್ಯ ಕಾರ್ಯದರ್ಶಿ 
ಗ್ರಾಹಕರ ವ್ಯವಹಾರಗಳ ಇಲಾಖೆ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಸಕ್ರಿಯ ಗ್ರಾಹಕ ಸಂಸ್ಥೆಗಳು: 
ಶ್ರೀ ಉಮೇಶ್ ಆರಾಧ್ಯ, 

ಸದಸ್ಯರು 
ಪಶಾಂತ ನಿಲಯ , ಬಿ . ಹೆಚ್ . ರಸ್ತೆ, 
ಹರಗೆ, ಶಿವಮೊಗ್ಗ , ಶಿವಮೊಗ್ಗ ಜಿಲ್ಲೆ. 
ಶೀ ಎ.ಆರ್. ಲಂಬೋಧರ, 

ಸದಸ್ಯರು 
ಅಧ್ಯಕ್ಷರು, 
ಸಾಗರ ಬಳಕೆದಾರರ ವೇದಿಕೆ, ಅಸರ ಮುಖ್ಯ ರಸ್ತೆ , 
ವಿನೋಬನಗರ, ಸಾಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. 


( 5) 


ಸದಸ್ಯರು 


ಮಹಿಳಾ ಸಹಕಾರಿ ಸಂಘ: 
ಶ್ರೀಮತಿ ವೀರಮ್ಮ , 
ಅಧ್ಯಕ್ಷರು, 
ಸಹ್ಯಾದಿ ಮಹಿಳಾ ಪಟ್ಟಣ ಬ್ಯಾಂಕ್ , ಜೈಲ್ ರೋಡ್, 
4ನೇ ಕ್ರಾಸ್ , ಸುಬ್ರಹ್ಮಣ್ಯ ಕಾಂಪ್ಲೆಕ್ಸ್ , 
ಶಿವಮೊಗ್ಗ, ಶಿವಮೊಗ್ಗ ಜಿಲ್ಲೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮ , ೨೦೧೨ 


೩೦೭ 


ಸದಸ್ಯರು 


ರೈತ ಸಂಘ ಸಂಸ್ಥೆ: 
(6) ಶ್ರೀ ಕೆ. ಟಿ.ಗಂಗಾಧರ , 

ಅಧ್ಯಕ್ಷರು, 
ಕರ್ನಾಟಕ ರೈತ ಸಂಘ, ತೋಪಿನಗಟ್ಟಿ, 

ವಿದ್ಯಾನಗರ ಅಂಚೆ, ಶಿವಮೊಗ್ಗ, ಶಿವಮೊಗ್ಗ ಜಿಲ್ಲೆ. 
(7) ಶ್ರೀ ಪುಟ್ಟಪ್ಪ, 

ಉಪಾಧ್ಯಕ್ಷರು, 
ಕಾಚನಕಟ್ಟೆ ಜಿಲ್ಲಾ ರೈತ ಸಂಘ, ಕಾಚನಕಟ್ಟೆ ಅಂಚೆ, 
ಶಿವಮೊಗ್ಗ ತಾ . ಶಿವಮೊಗ್ಗ ಜಿಲ್ಲೆ . 


ಸದಸ್ಯರು 


ಸದಸ್ಯರು 


ಸದಸ್ಯರು 


ವಾಣಿಜ್ಯ : ವ್ಯಾಪಾರ: 
(8) ಶ್ರೀ ಅಶ್ವಥ್ ನಾರಾಯಣಶೆಟ್ಟಿ, 

ಖಜಾಂಚಿ, 
ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ, ಬಟ್ಟೆ ವ್ಯಾಪಾರಿ 
ಮನೆ: ನಂ -475 ,ಶ್ರೀನಿಧಿ ನಿಲಯ , ಮೊದಲನೇ ಪ್ಯಾರಲಾಲ್ ರಸ್ತೆ, 

ದುರ್ಗಿಗುಡಿ, ಶಿವಮೊಗ್ಗ, ಶಿವಮೊಗ್ಗ ಜಿಲ್ಲೆ. 
ಸ್ತ್ರೀಶಕ್ತಿ ಸಂಸ್ಥೆಯ ಅಧ್ಯಕ್ಷರು: 
(9) ಶ್ರೀಮತಿ ಗಂಗಮ್ಮ ಕೋ ಟಿ.ಚಂದಪ್ಪ, 

ಅಧ್ಯಕ್ಷರು , 
ಅಂತರಘಟ್ಟ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ, 
ಆಲದಹಳ್ಳಿ , ಕೊಮ್ಮನಾಳು ಅಂಚೆ, ಶಿವಮೊಗ್ಗ ತಾ : 
ಶಿವಮೊಗ್ಗ, ಶಿವಮೊಗ್ಗ ಜಿಲ್ಲೆ. 
ಯುವಜನ ಸಂಘ ಸಂಸ್ಥೆಗಳು: 
ಶ್ರೀ ಜಿ. ಬಿ.ಜ್ಯೋತಿಪ್ರಕಾಶ್ , 
ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಹಾಕಿ ಆಟಗಾರರು, 
ಮನೆ: ನಂ :93, ಜಯನಗರ, 3ನೇ ಕ್ರಾಸ್, 
ಶಿವಮೊಗ್ಗ, ಶಿವಮೊಗ್ಗ ಜಿಲ್ಲೆ. 

ಸರ್ಕಾರದ ನಾಮ ನಿರ್ದೇಶಿತ ಸದಸ್ಯರು: 
( 11 ) ಶ್ರೀ ರವಿಶಂಕರ್ ಬಿನ್ ಹೆಚ್.ಕೆ. ಹಿರಿಯಣ್ಣಯ್ಯ 

ಶಂಕರ ಮಠದ ರಸ್ತೆ, ಶಂಕರ ಕಾಲೋನಿ, ಶಿವಮೊಗ್ಗ ಟಾನ್, ಶಿವಮೊಗ್ಗ ಜಿಲ್ಲೆ. 
(12 ) ಶ್ರೀ ಎ. ಪ್ರಕಾಶ್ ಬಿನ್ ಅನಂತಪ್ಪ, 

ಅರಳೀಹಳ್ಳಿ ಗ್ರಾಮ ಮತ್ತು ಅಂಚೆ, 
ಭದ್ರಾವತಿ ತಾ: ಶಿವಮೊಗ್ಗ ಜಿಲ್ಲೆ. 


( 10) 


ಸದಸ್ಯರು 


- - - 


ಸದಸ್ಯರು 


-- - 


ಸದಸ್ಯರು 


2 . ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತದಲ್ಲಿ ಪ್ರಕಟವಾದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಈ ಜಿಲ್ಲಾ ಗ್ರಾಹಕ ರಕ್ಷಣಾ ಪರಿಷತ್ತು ತನ್ನ ಕಾರ್ಯಾವಧಿಯನ್ನು 
ಹೊಂದಿರುತ್ತದೆ. 


3 . ಈ ಪರಿಷತ್ತು ಕರ್ನಾಟಕ ಗ್ರಾಹಕರ ರಕ್ಷಣಾ ನಿಯಮಾವಳಿಗಳು 1988ರ ನಿಯಮ 2ಡಿ ಅಡಿ ವಿಧಿಸಿರುವ ವಿಧಾನದಂತೆ ಕಾರ್ಯ 
ನಿರ್ವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಪರಮೇಶ್ವರಪ್ಪ, 

ಪೀಠಾಧಿಕಾರಿ, ಅಹಾರ -3 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 


೩೦೮ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮, ೨೦೧೨ 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 

ಸಂಖ್ಯೆ : ಆನಾಸ 138 ಸಲಫ 2008 ಬೆಂಗಳೂರು, ದಿನಾಂಕ :02 .01.2012. 


ಅಧಿಸೂಚನೆ 


ಗಾಹಕ ರಕ್ಷಣಾ ಅಧಿನಿಯಮ 1986 (1986 ಕೇಂದ್ರ ಅಧಿನಿಯಮ ಸಂಖ್ಯೆ:68) ರ ಕಲಂ 30ರ ಉಪ ಕಲಂ (2)ರ ಅಡಿ ಮತ್ತು ಕರ್ನಾಟಕ 
ಗಾಹಕರ ರಕ್ಷಣಾ ನಿಯಮಾವಳಿಗಳು , 1988ರ ನಿಯಮ 2ಸಿ ಅಡಿ ಪದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, “ ಚಾಮರಾಜನಗರ ಜಿಲ್ಲಾ ಗ್ರಾಹಕರ 
ರಕ್ಷಣಾ ಪರಿಷತ್ತು” ಈ ಕೆಳಕಂಡ ಸದಸ್ಯರುಗಳೊಂದಿಗೆ ಸ್ಥಾಪಿಸಿದೆ. 
1) ಜಿಲ್ಲಾಧಿಕಾರಿಗಳು , ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ . 

ಅಧ್ಯಕ್ಷರು 
ಉಪ ನಿರ್ದೇಶಕರು, ಆಹಾರ, ನಾಗರೀಕ ಸರಬರಾಜು ಮತ್ತು 

- - ಸದಸ್ಯ ಕಾರ್ಯದರ್ಶಿ 
ಗಾಹಕರ ವ್ಯವಹಾರಗಳ ಇಲಾಖೆ, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ 


3 ) | 


ಸದಸ್ಯರು 


ಸಕಿಯ ಗಾಹಕ ಸಂಸ್ಥೆಗಳು: 

ಕಾರ್ಯದರ್ಶಿ , 
ಸೇವಾ ಭಾರತಿ ಟ್ರಸ್ಟ್ ( ರಿ ), ಶಂಕರಪುರ, 
ಚಾಮರಾಜನಗರ, ಚಾಮರಾಜನಗರ ಜಿಲ್ಲೆ . 
ಯೋಜನಾಧಿಕಾರಿ 
ಮೈರಾಡ ಸಂಸ್ಥೆ, ಹನೂರು, ಕೊಳ್ಳೇಗಾಲ ತಾಲ್ಲೋಕು, 
ಚಾಮರಾಜನಗರ ಜಿಲ್ಲೆ. 


ಸದಸ್ಯರು 


ಸದಸ್ಯರು 


ಮಹಿಳಾ ಸಹಕಾರಿ ಸಂಘ: 
5) ಅಧ್ಯಕ್ಷರು 

ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ, 
ಚನ್ನಂಜಯ್ಯನಹುಂಡಿ, ಗುಂಡ್ಲುಪೇಟೆ ತಾಲ್ಲೂಕು, 
ಚಾಮರಾಜನಗರ ಜಿಲ್ಲೆ. 


ಸದಸ್ಯರು 


ರೈತ ಸಂಘ ಸಂಸ್ಥೆ: 
6) ಶ್ರೀ ಬಸವರಾಜು, 

ಉಪಾಧ್ಯಕ್ಷರು, ಚಾಮರಾಜನಗರ ಜಿಲ್ಲಾ ರೈತ ಸಂಘ, 
ದಾಸನಪುರ, ಕೊಳ್ಳೇಗಾಲ ತಾಲ್ಲೋಕು, 
ಚಾಮರಾಜನಗರ ಜಿಲ್ಲೆ. 
ಶ್ರೀ ಸಣ್ಣ ಮಾದೇಗೌಡ, 
ಅಧ್ಯಕ್ಷರು, 
ಜಿಲ್ಲಾ ಬುಡಕಟ್ಟು ಅಭಿವೃದ್ಧಿ ಸಂಘ, 
ಬಿಳಿಗಿರಿರಂಗನ ಬೆಟ್ಟ , ಯಳಂದೂರು ತಾಲ್ಲೋಕು. 
ಚಾಮರಾಜನಗರ ಜಿಲ್ಲೆ. 


ಸದಸ್ಯರು 


ಸದಸ್ಯರು 


ವಾಣಿಜ್ಯ ವ್ಯಾಪಾರ: 
8) ಶ್ರೀ ಜಿ.ಆರ್‌. ಅಶ್ವತ್ಥನಾರಾಯಣ್ 

ಬಿನ್ ರಾಜಯ್ಯಶೆಟ್ಟಿ, ದೊಡ್ಡ ಅಂಗಡಿ ಬೀದಿ, 

ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ. 
ಸ್ತ್ರೀಶಕ್ತಿ ಸಂಸ್ಥೆಯ ಅಧ್ಯಕ್ಷರು: 
9) ಅಧ್ಯಕ್ಷರು, 

ಭಮರಾಂಭಿಕ ಸ್ವಸಹಾಯ ಸಂಘ, 
ಉತ್ತಂಬಳ್ಳಿ ಕೊಳ್ಳೇಗಾಲ ತಾಲ್ಲೂಕು, 
ಚಾಮರಾಜನಗರ ಜಿಲ್ಲೆ. 


ಸದಸ್ಯರು 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮ , ೨೦೧೨ 


೩೦೯ 


10 ) 


ಸದಸ್ಯರು 


11) 


ಯುವಜನ ಸಂಘ ಸಂಸ್ಥೆಗಳು: 
ಶ್ರೀ ಜಿ. ಮಲ್ಲೇಶಪ್ಪ 
ಅಧ್ಯಕ್ಷರು, ಸ್ವಾಮಿ ವಿವೇಕಾನಂದ ಸೇವಾ ಟ್ರಸ್ಟ್, 
ಬಿಳಿಗಿರಿರಂಗನಬೆಟ್ಟ , ಯಳಂದೂರು ತಾಲ್ಲೋಕು, 
ಚಾಮರಾಜನಗರ ಜಿಲ್ಲೆ . 
ಸರ್ಕಾರದ ನಾಮ ನಿರ್ದೇಶಿತ ಸದಸ್ಯರು: 
ಶ್ರೀ ಕೆ. ಬಿ. ಸರ್ವೇಶ ಬಿನ್ ಬಸವಯ್ಯ , 
ನಂ .7 /8239 ಬಸವಯ್ಯ ರಸ್ತೆ, 
ಬಸವೇಶ್ವರ ಬಡಾವಣೆ, ಕೊಳ್ಳೆಗಾಲ, 
ಚಾಮರಾಜನಗರ ಜಿಲ್ಲೆ . 
ಶೀ ಸಿ.ಶಿವಕುಮಾರ್ ಬಿನ್ ಲೇ : ಚಿನ್ನಸ್ವಾಮಿ , 
ಚಂದಕವಾಡಿ ಗ್ರಾಮ ಮತ್ತು ಅಂಚೆ, 
ಚಂದಕವಾಡಿ ಹೋಬಳಿ, 
ಚಾಮರಾಜನಗರ , ಚಾಮರಾಜನಗರ ಜಿಲ್ಲೆ. 


ಸದಸ್ಯರು 


ಸದಸ್ಯರು 


2 . ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಈ ಜಿಲ್ಲಾ ಗ್ರಾಹಕ ರಕ್ಷಣಾ ಪರಿಷತ್ತು ತನ್ನ ಕಾರ್ಯಾವಧಿಯನ್ನು 
ಹೊಂದಿರುತ್ತದೆ. 


3 . ಈ ಪರಿಷತ್ತು ಕರ್ನಾಟಕ ಗ್ರಾಹಕರ ರಕ್ಷಣಾ ನಿಯಮಾವಳಿಗಳು 1988ರ ನಿಯಮ 2ಡಿ ಅಡಿ ವಿಧಿಸಿರುವ ವಿಧಾನದಂತೆ ಕಾರ್ಯ 
ನಿರ್ವಹಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಪರಮೇಶ್ವರಪ್ಪ, 

ಪೀಠಾಧಿಕಾರಿ , ಅಹಾರ - 3 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 


ಪಿ . ಆರ್ . 28 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 


ಸಂ : ಗ್ರಾಅಪ.37ಆರ್‌ಬಿಎಲ್ .2011 ಬೆಂಗಳೂರು, ದಿನಾಂಕ: 21 - 01 - 2012 . 


ಅಧಿಸೂಚನೆ 


ಜೀತಗಾರಿಕೆ ಪದ್ಧತಿ (ನಿರ್ಮೂಲನಾ ) ಕಾಯ್ದೆ 1976ರ ( 1976ರ ಕೇಂದ್ರ ಕಾಯ್ದೆ ಸಂಖ್ಯೆ 19 ) ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (1), (2) 
ಮತ್ತು (3) ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು 
ಹಿಂತೆಗೆದುಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ವಿಜಾಪುರ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ 
ಜಾಗೃತ ಸಮಿತಿಯನ್ನು ಈ ಮೂಲಕ ರಚಿಸಿದೆ. 
ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ – ವಿಜಾಪುರ 


ಅಧ್ಯಕ್ಷರು 


1 ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿ, ವಿಜಾಪುರ ಜಿಲ್ಲೆ , ವಿಜಾಪುರ 
2 | ಶ್ರೀಮತಿ ಶಾರದಾ ಸೋಮಲಿಂಗ ಕಗ್ಗೋಡು ಸಾ:ಕಗ್ಗೋಡ ತಾ : ವಿಜಾಪುರ 
3 ಶ್ರೀ ಅಡಿವೆಪ್ಪ ಸಾಲಗಲ್, ವಿಜಾಪುರ 
4 | ಶ್ರೀ ಆರ್.ಎಲ್. ಇಂಗ್ಲೀಶ್ವರ , ವಕೀಲರು, ನವರಸಪುರ ಕಾಲೋನಿ, ಬಾಗಲಕೋಟ ರಸ್ತೆ, ವಿಜಾಪುರ 


ಸದಸ್ಯರು 
ಸದಸ್ಯರು 
ಸದಸ್ಯರು 


5 | ಶ್ರೀಮತಿ ದ್ರಾಕ್ಷಾಯಿಣಿ ಹಿರೇಮಠ, ಅಧ್ಯಕ್ಷರು , ಅಕ್ಕನ ಬಳಗ, ಜೋರಾಪೂರ ಪೇಠ, ಸಾ:ವಿಜಾಪುರ 

| ಶ್ರೀ ಪೀಟರ್ ಅಲೆಕ್ಸಾಂಡರ್, ಅಧ್ಯಕ್ಷರು , ಜಿಲ್ಲಾ ವಿಕಾಸ ವೇದಿಕೆ , ಇಂಡಸ್ಟ್ರಿಯಲ್ ಎಸ್ಟೇಟ್, ವಿಜಾಪುರ 
7 | ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ, ವಿಜಾಪುರ 


ಸದಸ್ಯರು 
ಸದಸ್ಯರು 


ಸದಸ್ಯರು 


೩೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮, ೨೦೧೨ 


ಭಾಗ - ೪ಎ 


8 ಶ್ರೀ ಹಾಸಿಂಪೀರ ವಾಲೀಕಾರ , ಅಧ್ಯಕ್ಷರು , ರಾಜ್ಯ ಮಹಿಳಾ ಹಕ್ಕುಗಳು, ಕನಕದಾಸ ಬಡಾವಣೆ, ವಿಜಾಪುರ 


ಸದಸ್ಯರು 


ಸದಸ್ಯರು 


ಶ್ರೀಮತಿ ವಿಜಯ ಬಿರಾದಾರ, ಅಧ್ಯಕ್ಷರು , ವಿಜಯ ಮಹಿಳಾ ಮಂಡಳ, ಇಬ್ರಾಹಿಂ ಪುರ ಗೇಟ್ ಹತ್ತಿರ, ವಿವೇಕನಗರ 
( ಪಶ್ಚಿಮ ) ವಿಜಾಪುರ 


| ಜಿಲ್ಲಾ ವ್ಯವಸ್ಥಾಪಕರು, ಡಿ. ಸಿ. ಸಿ. ಬ್ಯಾಂಕ್ ವಿಜಾಪುರ 
11 | ಜಿಲ್ಲಾ ಆರಕ್ಷಕ ಅಧೀಕ್ಷಕರು, ವಿಜಾಪುರ 

| ಜಿಲ್ಲಾ ಕಾರ್ಮಿಕ ಆಯುಕ್ತರು, ವಿಜಾಪುರ 
13 | ಉಪ ನಿರ್ದೇಶಕರು, ಕೃಷಿ ಇಲಾಖೆ ಹಾಗೂ ರೇಷ್ಮೆ ಇಲಾಖೆ ವಿಜಾಪುರ 
14 | ಜಿಲ್ಲಾ ಭೂ ವಿಜ್ಞಾನಿ, ಗಣಿ ಮತ್ತು ಭೂ ಗರ್ಭ ಇಲಾಖೆ, ವಿಜಾಪುರ 
| 15 | ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ದಂಡಾಧಿಕಾರಿಗಳು, ವಿಜಾಪುರ 
ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ವಿಜಾಪುರ 


ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸಂಚಾಲಕರು 


ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿಗಳು, ವಿಜಾಪುರ ಉಪವಿಭಾಗ 


ಅಧ್ಯಕ್ಷರು 
ಸದಸ್ಯರು 


2 


. 


ಶ್ರೀಮತಿ ರೇಣುಕಾ ಮಾಲ್ಯಾಳ, ಸಿದ್ದೇಶ್ವರ ಗುಡಿ ಎದುರುಗಡೆ, ಮಿನಿಮಾದರ ಓಣಿ, ವಿಜಾಪುರ 


ಶ್ರೀ ಡಿ . ಬಿ. ಮುದೂರ ಸಾ :ಗಂಗೂರ ತಾ : ಮುದ್ದೇಬಿಹಾಳ 
ಶ್ರೀ ಮಲ್ಲಪ್ಪ ದ್ಯಾವಪ್ಪ ಗಿರಿನಿವಾಸ ಸಾ : ಹೂ .ಹಿಪ್ಪರಗಿ ತಾ : ಬ . ಬಾಗೇವಾಡಿ 

ಶ್ರೀಮತಿ ಶಾಂತಾಬಾಯಿ ಮಮದಾಪೂರ ಸಾ :ವಿಜಾಪುರ 
6 | ಶ್ರೀ ರಾಮಪ್ಪ ಹುಚ್ಚಪ್ಪ ಎಳಗಂಟಿ ಸಾ :ಕೊಲ್ಲಾರ ತಾ :ಬ. ಬಾಗೇವಾಡಿ 


ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 


ಕಾರ್ಯನಿರ್ವಾಹಕ ಅಧಿಕಾರಿ , ತಾಲೂಕ ಪಂಚಾಯಿತಿ, ವಿಜಾಪುರ 


ಸದಸ್ಯರು 


ಸದಸ್ಯರು 
ಸದಸ್ಯರು 


ಶ್ರೀಮತಿ ಗುರುದೇವಿ ಎಸ್ ಹಳ್ಳೂರ, ಸಾಂತ್ವನ ಮಹಿಳಾ ಸಹಾಯವಾಣಿ ಮುದ್ದೇಬಿಹಾಳ 
ಶ್ರೀ ಶಿವಾನಂದ ಗದ್ಯಾಳ, ಕಾರ್ಯದರ್ಶಿ , ಯುಥ್ ಯುನಿವರ್ಸಲ್ ವ್ಯಾಲೆಂಟರಿ ಆಸೋಸಿಯೇಶನ್,( ಯುವ) 
( ರಿ) ಗುಮಾಸ್ತ ಕಾಲನಿ ಆಶ್ರಮ ಹತ್ತಿರ, ವಿಜಾಪುರ | 
ಬ್ಯಾಂಕ್ ಪ್ರತಿನಿಧಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯ , ವಿಜಾಪುರ 


ಸದಸ್ಯರು 


ಅರಕ್ಷಕ ಉಪ ಅಧೀಕ್ಷಕರು, ವಿಜಾಪುರ ಉಪವಿಭಾಗ 


ಸದಸ್ಯರು 


ಉಪ ವಿಭಾಗ ಮಟ್ಟದ ಕಾರ್ಮಿಕ ಅಧಿಕಾರಿಗಳು, ವಿಜಾಪುರ 


ಸದಸ್ಯರು 


13 ಉಪ ವಿಭಾಗ ಮಟ್ಟದ ರೇಷ್ಮೆ ಕೃಷಿ ಅಧಿಕಾರಿ, ವಿಜಾಪುರ 
14 | ಉಪ ವಿಭಾಗ ಮಟ್ಟದ ಗಣಿ ಮತ್ತು ಭೂ ಗರ್ಭ ಇಲಾಖಾ ಅಧಿಕಾರಿ, ವಿಜಾಪುರ 


ಸದಸ್ಯರು 
ಸದಸ್ಯರು 


ಸಂಚಾಲಕರು 


15 | ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿಗಳು , ವಿಜಾಪುರ ತಾಲೂಕು, ವಿಜಾಪುರ 
ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಇಂಡಿ 


1 . 


ಅಧ್ಯಕ್ಷರು 


ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಇಂಡಿ ಉಪವಿಭಾಗ 
ಶ್ರೀಮತಿ ಶಾರದಾ ಗಣಪತಿ ರಾಠೋಡ ಸಾ : ಇಂಡಿ (ಕೆ. ಇ. ಬಿ . ಹತ್ತಿರ) 


ಸದಸ್ಯರು 


ಶ್ರೀ ಭೀಮಾಶಂಕರ ಮಾರಮಾನ ಸಾ : ಇಂಡಿ 


ಸದಸ್ಯರು 


ಸದಸ್ಯರು 


ಶ್ರೀ ಅಂಬಣ್ಣ ವಡ್ಡರ ಸಾ : ಪಡನೂರ ತಾ :ಇಂಡಿ 
ಶ್ರೀಮತಿ ಸುನಂದಾ ಅಶೋಕ ಬಗಲಿ ಲೋಣಿ ಕೆಡಿ ತಾ :ಇಂಡಿ 


ಸದಸ್ಯರು 


ಶ್ರೀ ಅಶೋಕ( ರಾಜು) ಕೇಶವರಾವ ಕುಲಕರ್ಣಿ ತಾ : ಇಂಡಿ 


ಕಾರ್ಯನಿರ್ವಾಹಕ ಅಧಿಕಾರಿ , ತಾಲೂಕ ಪಂಚಾಯಿತಿ, ಇಂಡಿ 


ಸದಸ್ಯರು 
ಸದಸ್ಯರು 
ಸದಸ್ಯರು 


ಶ್ರೀಮತಿ ಪಿ . ಮಾಲಾ, ಸಂಯೋಜಕಿ, ದೀಪಾಲಯ ಸಮಾಜ ಸೇವಾ ಕೇಂದ್ರ, ಇಂಡಿ 


ಶ್ರೀ ಕಾಸುಗೌಡ ಈ ಬಿರಾದಾರ ಇಂಡಿ, ದಿ: ಶಾಂತೇಶ್ವರ & ಹಣಮಂತ ದೇವರ ಟ್ರಸ್ಟ್ ಕಮಿಟಿ, ಇಂಡಿ 


ಸದಸ್ಯರು 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮಾರ್ಚ್ ೮, ೨೦೧೨ 


೩೧೧ 


10 | ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ , ಇಂಡಿ 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಆರಕ್ಷಕ ಉಪ ಅಧೀಕ್ಷಕರು, ಇಂಡಿ 
ಉಪವಿಭಾಗ ಮಟ್ಟದ ಕಾರ್ಮಿಕ ಅಧಿಕಾರಿಗಳು, ಇಂಡಿ 
ಉಪವಿಭಾಗ ಮಟ್ಟದ ರೇಷ್ಮೆ ಕೃಷಿ ಅಧಿಕಾರಿ , ಇಂಡಿ 

ಉಪವಿಭಾಗ ಮಟ್ಟದ ಗಣಿ ಮತ್ತು ಭೂ ಗರ್ಭ ಇಲಾಖಾ ಅಧಿಕಾರಿ, ಇಂಡಿ 
15 ತಹಶೀಲ್ದಾರ್‌, ಹಾಗೂ ತಾಲೂಕ ದಂಡಾಧಿಕಾರಿ, ಇಂಡಿ ತಾಲೂಕ, 


ಸದಸ್ಯರು 


ಸದಸ್ಯರು 
ಸಂಚಾಲಕರು 


ಪಿ . ಆರ್ . 88 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಾ : ಅಮಿತಾ ಪ್ರಸಾದ್ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ಸಂ : ಗ್ರಾಅಪ: 40 ಆರ್‌ಬಿಎಲ್ 2011 ಬೆಂಗಳೂರು, ದಿನಾಂಕ: 21-1 -2012 . 

ಅಧಿಸೂಚನೆ 


ಜೀತಗಾರಿಕೆ ಪದ್ಧತಿ ( ನಿರ್ಮೂಲನಾ) ಕಾಯ್ದೆ 1976ರ (1976ರ ಕೇಂದ್ರ ಕಾಯ್ದೆ ಸಂಖ್ಯೆ 19) ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (1), ( 2) 
ಮತ್ತು (3)ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು ಹಿಂತೆಗೆದು 
ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ಕೊಡಗು ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಜಾಗೃತ 
ಸಮಿತಿಯನ್ನು ಈ ಮೂಲಕ ರಚಿಸಿದೆ. 
ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ - ಕೊಡಗು 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ, ಕೊಡಗು ಜಿಲ್ಲೆ 


ಅಧ್ಯಕ್ಷರು 
ಸದಸ್ಯರು 


ಶ್ರೀಮತಿ ಹೆಚ್ .ಕೆ. ಜಾನಕಿ ಅರಪಟ್ಟು ಗ್ರಾಮ ನಾಪೋಕ್ಲು ಹೋಬಳಿ, ಕೊಡಗು ಜಿಲ್ಲೆ 


ಶ್ರೀ ಚಂದಪ್ಪ, ಚೆಂಬು ಗ್ರಾಮ , ಸಂಪಾಜೆ ಹೋಬಳಿ,ಕೊಡಗು ಜಿಲ್ಲೆ 
ಹೆಚ್.ಎನ್. ಸುಬ್ಬಯ್ಯ , ಮಾಯಮುಡಿ, ಕೊಡಗು ಜಿಲ್ಲೆ 
ವಿಜಯ ಲಕ್ಷ್ಮಿ ಕೋಂ . ಭಗವಾನ್ , ಕೊಡ್ಲಿಪೇಟೆ,ಕೊಡಗು ಜಿಲ್ಲೆ 


ಸದಸ್ಯರು 
ಸದಸ್ಯರು 


ಸದಸ್ಯರು 


6 | ಕೆ . ಪಿ. ದಿನೇಶ್ ಬಿನ್ ಪರಮೇಶ್, ಐಗೂರು ಗ್ರಾಮ , ಸೋಮವಾರಪೇಟೆ, ಕೊಡಗು ಜಿಲ್ಲೆ 


ಸದಸ್ಯರು 


ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ , ಕೊಡಗು ಜಿಲ್ಲೆ 


ಸದಸ್ಯರು 
ಸದಸ್ಯರು 


ಶ್ರೀಮತಿ ಚಪ್ಪಂಡ ಆಶಾ ಚಿಣ್ಣಪ್ಪ, ಕೋಂ . ಚಪ್ಪಂಡ ಚಿಣ್ಣಪ್ಪ , ಮಹಿಳಾ ಸಮಾಜ ಸದಸ್ಯರು, ಗಾಂಧಿನಗರ , ವಿರಾಜಪೇಟೆ 


ಸದಸ್ಯರು 


10 


ಶ್ರೀ ಎಸ್.ಪಿ.ಪೊನ್ನಪ್ಪ ಬಿನ್ ಪುಟ್ಟಯ್ಯ ತಾಕೇರಿ ಗ್ರಾಮ ,ಕಿರಗಂದೂರು ಅಂಚೆ, ತಾಲ್ಲೂಕು ಕೃಷಿಕ ಸಮಾಜ ಅಧ್ಯಕ್ಷರು, 
ಸೋಮವಾರಪೇಟೆ ತಾಲ್ಲೂಕು 

ಶ್ರೀ ಬಿದ್ದಪ್ಪ , ಸ್ಪೆಷಲ್ ಅಸಿಸ್ಟೆಂಟ್, ಭಾರತೀಯ ಸ್ಟೇಟ್ ಬ್ಯಾಂಕ್ , ವಿರಾಜಪೇಟೆ 
| 11 | ಜಿಲ್ಲಾ ಆರಕ್ಷಕ ಅಧೀಕ್ಷಕರು, ಕೊಡಗು ಜಿಲ್ಲೆ 

ಜಿಲ್ಲಾ ಮಟ್ಟದ ಕಾರ್ಮಿಕ ಅಧಿಕಾರಿ, ಕೊಡಗು ಜಿಲ್ಲೆ 
ಜಿಲ್ಲಾ ಮಟ್ಟದ ರೇಷ್ಮೆ ಕೃಷಿ ಅಧಿಕಾರಿ , ಕೊಡಗು ಜಿಲ್ಲೆ 


ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 


14 | ಜಿಲ್ಲಾ ಮಟ್ಟದ ಗಣಿ ಮತ್ತು ಭೂಗರ್ಭ ಇಲಾಖಾ ಅಧಿಕಾರಿ, ಕೊಡಗು ಜಿಲ್ಲೆ 


ಸದಸ್ಯರು 


15 | 


ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ದಂಡಾಧಿಕಾರಿ , ಕೊಡಗು ಜಿಲ್ಲೆ 


ಸಂಚಾಲಕರು 


೩೧೨ 


- ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮಾರ್ಚ್ ೮, ೨೦೧೨ 


ಭಾಗ - ೪ಎ 


ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಮಡಿಕೇರಿ 


ಉಪ ವಿಭಾಗಾಧಿಕಾರಿ ಹಾಗೂ ಉಪ ವಿಭಾಗೀಯ ದಂಡಾಧಿಕಾರಿ , ಮಡಿಕೇರಿ ಉಪವಿಭಾಗ 


ಅಧ್ಯಕ್ಷರು 


ಶಾಂತ ಕುಮಾರಿ ಕೋಂ ಲೇಟ್ ಸುಂದರ , ಟಿಸಿಎನ್ ತೋಟ ಸುಂಟಿಕೊಪ್ಪ 


ಸದಸ್ಯರು 
ಸದಸ್ಯರು 


ಪಾಪ ಸಣ್ಣಯ್ಯ ಎಸ್.ಕಟ್ಟೆಮಾಡು, ಮಡಿಕೇರಿ 


ಶ್ರೀ ಹೆಚ್ . ಗಣೇಶ, ಮಾಜಿ ಸೈನಿಕ ಅರಸು ನಗರ , ವಿರಾಜಪೇಟೆ 


ಸದಸ್ಯರು 


5 


| 


ಎ. ಪಿ. ಶಾಂತಿ ಬೇತು, ಮಡಿಕೇರಿ ತಾಲ್ಲೂಕು 


ಸದಸ್ಯರು 
ಸದಸ್ಯರು 


ಶ್ರೀ ಗಿರೀಶ್, ತಾಳತ್‌ ಮನೆ, ಮಡಿಕೇರಿ 


ಸದಸ್ಯರು 
ಸದಸ್ಯರು 


ಕಾರ್ಯನಿರ್ವಾಹಣಾಧಿಕಾರಿ , ಮಡಿಕೇರಿ ತಾಲ್ಲೂಕು ಪಂಚಾಯತಿ, ಕೊಡಗು ಜಿಲ್ಲೆ 
ಶ್ರೀಮತಿ ಕಾಮಾಕ್ಷಮ್ಮ , ಸದಸ್ಯರು, ಆರೋಗ್ಯ ರಕ್ಷಾ ಸಮಿತಿ ಸ್ಪಂದನ ಸ್ತ್ರೀಶಕ್ತಿ ಗುಂಪು, ಹೆಬ್ಬಾಲೆ ಹಾಗೂ ಹೆಬ್ಬಾಲೆ ಗ್ರಾಮ 
ಪಂಚಾಯತಿ ಸದಸ್ಯರು, ಹೆಬ್ಬಾಲೆ ಗ್ರಾಮ , ಸೋಮವಾರಪೇಟೆ 
ಶ್ರೀ ಬಿ. ಎಂ ರಾಜು, ಅಧ್ಯಕ್ಷರು, ಭಗವತಿ ಜಲಾನಯನ ಸಮಿತಿ ಭಾರತ ಸೇವಾದಳ, ತೆರಾಲು ಗ್ರಾಮ ಮತ್ತು ಅಂಚೆ, 

ಹುದಿಕೇರಿ ಹೋಬಳಿ, ವಿರಾಜಪೇಟೆ 
10 | ಶ್ರೀ ಚಿಣ್ಣಪ್ಪ, ಸ್ಪೆಷಲ್ ಅಸಿಸ್ಟೆಂಟ್, ಭಾರತೀಯ ಸ್ಟೇಟ್ ಬ್ಯಾಂಕ್ , ವಿರಾಜಪೇಟೆ 

ಆರಕ್ಷಕ ಉಪ ಅಧೀಕ್ಷಕರು, ಮಡಿಕೇರಿ ಉಪ ವಿಭಾಗ, ಮಡಿಕೇರಿ 


ಸದಸ್ಯರು 


ಸದಸ್ಯರು 
ಸದಸ್ಯರು 
ಸದಸ್ಯರು 


ಉಪ ವಿಭಾಗ ಮಟ್ಟದ ರೇಷ್ಮೆ ಕೃಷಿ ಅಧಿಕಾರಿ , ಮಡಿಕೇರಿ ಉಪ ವಿಭಾಗ, ಮಡಿಕೇರಿ 


13 | ಹಿರಿಯ ಭೂ ವಿಜ್ಞಾನಿ , ಗಣಿ ಮತ್ತು ಭೂಗರ್ಭ ಇಲಾಖೆ, ಮಡಿಕೇರಿ ಉಪ ವಿಭಾಗ, ಮಡಿಕೇರಿ 


ಸದಸ್ಯರು 


( 14 | ತಹಶೀಲ್ದಾರರು, ಹಾಗೂ ತಾಲ್ಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿ, ಮಡಿಕೇರಿ ತಾಲ್ಲೂಕು 

ಸಂಚಾಲಕರು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಡಾ:ಅಮಿತಾ ಪ್ರಸಾದ್ 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಪಿ . ಆರ್ . 89 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ಸಂ: ಗ್ರಾಅಪ:22 / ಆರ್‌ಬಿಎಲ್ / 2011 ಬೆಂಗಳೂರು, ದಿನಾಂಕ:13 - 01 -2012 . 

ಅಧಿಸೂಚನೆ 
ಜೀತಗಾರಿಕೆ ಪದ್ಧತಿ (ನಿರ್ಮೂಲನಾ) ಕಾಯ್ದೆ 1976ರ (1976ರ ಕೇಂದ್ರ ಕಾಯ್ದೆ ಸಂಖ್ಯೆ 19) ರ ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (1).(2) ರ 
ಮತ್ತು (3) ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು 
ಹಿಂತೆಗೆದುಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ಧಾರವಾಡ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ 
ಜಾಗೃತ ಸಮಿತಿಯನ್ನು ಈ ಮೂಲಕ ರಚಿಸಿದೆ. 

ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ - ಧಾರವಾಡ 


ಅಧ್ಯಕ್ಷರು 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ, ಧಾರವಾಡ ಜಿಲ್ಲೆ, ಧಾರವಾಡ. 
ಶ್ರೀಮತಿ ನಿಂಗವ್ವ ಕೋಂ ಪಕ್ಕೀರಪ್ಪ ಹರಿಜನ ಸಾ : ಹುಲಗಿನಕಟ್ಟಿ ಕಲಘಟಗಿ ತಾಲ್ಲೂಕು. 


3 


. 


ಶ್ರೀ ಸಂತೋಷ ಅಡಿವೆಪ್ಪ ಹಿರೇಮನಿ, ಮಾಳಾಪೂರ ಮಾದರ ಓಣಿ, ಧಾರವಾಡ 


| ಶ್ರೀ ಬಸವರಾಜ ಶೆಟ್ಟಪ್ಪ ಕಟ್ಟಿಮನಿ ಸಾ . ನವಲಗುಂದ 
5 . ಶ್ರೀಮತಿ ಶಾಂತಾ ಶಿವಾನಂದ ಅಂಗಡಿ, ಇಟಗಿ ಮಾರುತಿ ಗಲ್ಲಿ, ಹುಬ್ಬಳ್ಳಿ ತಾಲ್ಲೂಕು, ಹುಬ್ಬಳ್ಳಿ 
| 6 | ಶ್ರೀ ಫಕ್ಕೀರಪ್ಪ ಸಣ್ಣವೀರಪ್ಪ ಬೆಳಾರಿ ಸಾ . ಅಣ್ಣಿಗೇರಿ ತಾ .ನವಲಗುಂದ 


ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮ , ೨೦೧೨ 


೩೧೩ 


[ 


8 


ಮುಖ್ಯ ಕಾರ್ಯ ನಿರ್ವಾಹಣಾಧಿಕಾರಿ, ಜಿಲ್ಲಾ ಪಂಚಾಯಿತಿ, ಧಾರವಾಡ ಜಿಲ್ಲೆ ಧಾರವಾಡ. 

ಸದಸ್ಯರು 
ಆಯುಕ್ತರು ಹುಬ್ಬಳ್ಳಿ - ಧಾರವಾಡ ಮಹಾನಗರ ಪಾಲಿಕೆ, ಹುಬ್ಬಳ್ಳಿ 

ಸದಸ್ಯರು 
ಶ್ರೀಮತಿ ಭಾರತಿ ಕೌಜಗಾರ ಮಹಿಳಾ ಮಂಡಳ ಸಾ :ಜೋಡಳ್ಳಿ , ಕಲಘಟಗಿ 

ಸದಸ್ಯರು 
| ಶ್ರೀ ಶಿವಪ್ಪ ಹನಮಪ್ಪ ಮಜ್ಜಿಗುಡ್ಡ, ಅಧ್ಯಕ್ಷರು , ಕನಕದಾಸ ಯುವಕ ಮಂಡಳ ದೇವನುರು 

ಸಾ :ದೇವನೂರು ಕುಂದಗೋಳ 
ವ್ಯವಸ್ಥಾಪಕರು, ಲೀಡ್ ಬ್ಯಾಂಕ್ , ಲೀಡ್ ಡಿಸ್ಟಿಕ್ಸ್ ಬ್ಯಾಂಕ್ , ವಿಜಯಾ ಬ್ಯಾಂಕ್ , ಲ್ಯಾಮಿಂಗ್‌ಟನ್ ರಸ್ತೆ, | ಸದಸ್ಯರು 


10 


ಸದಸ್ಯರು 


11 


ಹುಬ್ಬಳ್ಳಿ, 


ಸದಸ್ಯರು 
ಸದಸ್ಯರು 


12 | ಜಿಲ್ಲಾ ಆರಕ್ಷಕ ಅಧೀಕ್ಷಕರು, ಧಾರವಾಡ ಜಿಲ್ಲೆ, ಧಾರವಾಡ. 
13 ಪೋಲೀಸ್ ಉಪ ಆಯುಕ್ತರು, ಹುಬ್ಬಳ್ಳಿ - ಧಾರವಾಡ ಮಹಾನಗರ( ಕಾನೂನು ಮತ್ತು ಸುವ್ಯವಸ್ಥೆ) 

ನವನಗರ ಹುಬ್ಬಳ್ಳಿ 

ಜಿಲ್ಲಾ ಕಾರ್ಮಿಕ ಅಧಿಕಾರಿ , ಧಾರವಾಡ ಜಿಲ್ಲಾ ರಾಯಾಪುರ ಧಾರವಾಡ 
15 | ಉಪ ನಿರ್ದೇಶಕರು, ರೇಷ್ಮೆ ಇಲಾಖೆ, ರಾಯಾಪೂರ, ಧಾರವಾಡ. 
16 | ಹಿರಿಯ ಭೂ ವಿಜ್ಞಾನಿ ( ಖನಿಜ) ಗಣಿ ಮತ್ತು ಭೂಗರ್ಭ ಶಾಸ್ತ್ರ ಇಲಾಖೆ, ಧಾರವಾಡ, 
17 | ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ದಂಡಾಧಿಕಾರಿ , ಧಾರವಾಡ ಜಿಲ್ಲೆ, ಧಾರವಾಡ. 


ಸದಸ್ಯರು 
ಸದಸ್ಯರು 
ಸದಸ್ಯರು 
ಸಂಚಾಲಕರು 


ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಧಾರವಾಡ 


| ಉಪವಿಭಾಗಾಧಿಕಾರಿ ಹಾಗೂ ಉಪವಿಭಾಗೀಯ ದಂಡಾಧಿಕಾರಿಗಳು, ಧಾರವಾಡ 
ಶ್ರೀಮತಿ ಸುಧಾ ನಾಗರಾಜ ಮರಿಯಣ್ಣನವರ ಸಾ : ರಾಜೀವಗಾಂಧಿ ನಗರ , ಧಾರವಾಡ. 


ಅಧ್ಯಕ್ಷರು 
ಸದಸ್ಯರು 


ಸದಸ್ಯರು 


ಸದಸ್ಯರು 


| ಶ್ರೀ ಶಿದ್ದಪ್ಪ ಹನಮಂತಪ್ಪ ಮಾದರ , ಸಾ : ಅಮರಗೋಳ, ನವಲಗುಂದ. 
| ಶ್ರೀ ಭೀಮಪ್ಪ ಬ್ಯಾಡರಕೊಪ್ಪ, ಸಾ : ಧುಮ್ಮವಾಡ ಕಲಘಟಗಿ ತಾಲ್ಲೂಕು. 
| ಶ್ರೀಮತಿ ಕವಿತಾ ಕೃಷ್ಣ ಬಡಿಗೇರ ಸಾ . ಹೆಬ್ಬಳ್ಳಿ ತಾ , ಧಾರವಾಡ | 
ಶ್ರೀ ಮಹಾಬಲೇಶ್ವರಪ್ಪ ಮ , ಮದೂರ ಸಾ . ಯರಗುಪ್ಪಿ 
ಕಾರ್ಯನಿರ್ವಾಹಕ ಅಧಿಕಾರಿಗಳು , ತಾಲ್ಲೂಕು ಪಂಚಾಯತ್ , ಧಾರವಾಡ. 
ಶ್ರೀಮತಿ ಖತೀಜಾಬಿ ಯರಪೋಳೆ ಆದರ್ಶ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕೇಂದ್ರ, 
ನಾರಾಯಣಸೋಪಾ, ಹಳೇ ಹುಬ್ಬಳ್ಳಿ, ಹುಬ್ಬಳ್ಳಿ. 
ಶ್ರೀ ಗಂಗಪ್ಪ ರುದ್ರಪ್ಪ ಜವಳಗಿ ಸಾ . ಉಪ್ಪಿನಬೆಟಗೇರಿ 
ವ್ಯವಸ್ಥಾಪಕರು, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಲಿ. ಪ್ರಧಾನ ಶಾಖೆ, ಧಾರವಾಡ 


ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 


ಸದಸ್ಯರು 
ಸದಸ್ಯರು 


11 


12 


- 13 | 

14 


ಆರಕ್ಷಕ ಉಪ ಅಧೀಕ್ಷಕರು, ಧಾರವಾಡ ಉಪ ವಿಭಾಗ, ಧಾರವಾಡ. 

ಸದಸ್ಯರು 
ಪೋಲೀಸ್ ಉಪ ಅಧೀಕ್ಷಕರು, ಧಾರವಾಡ ಉಪ ವಿಭಾಗ, ಧಾರವಾಡ 

ಸದಸ್ಯರು 
ಜಂಟಿ ಆಯುಕ್ತರು, ಹುಬ್ಬಳ್ಳಿ - ಧಾರವಾಡ ಮಹಾನಗರ ಪಾಲಿಕೆ , ಧಾರವಾಡ 

ಸದಸ್ಯರು 
| ಉಪ ಕಾರ್ಮಿಕ ಆಯುಕ್ತರು, ಧಾರವಾಡ ಉಪ ವಿಭಾಗ ಹೋಸೂರು ಹುಬ್ಬಳ್ಳಿ 

ಸದಸ್ಯರು 
ಸಹಾಯಕ ನಿರ್ದೇಶಕರು , ರೇಷ್ಮೆ ಇಲಾಖೆ, ರಾಯಾಪೂರ, ಧಾರವಾಡ 

ಸದಸ್ಯರು 
ಹಿರಿಯ ಭೂ ವಿಜ್ಞಾನಿ , ( ಅಂತರ್ಜಲ) ಜಿಲ್ಲಾ ಪಂಚಾಯತ್, ಧಾರವಾಡ 

ಸದಸ್ಯರು 
ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು, ಧಾರವಾಡ ತಾಲ್ಲೂಕು, ಸಂಚಾಲಕರು 
ಧಾರವಾಡ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಾ : ಅಮಿತಾ ಪ್ರಸಾದ್ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 


ಪಿ . ಆರ್ . 87 


೩೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮ , ೨೦೧೨ 


ಭಾಗ - ೪ 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 
ಸಂಖ್ಯೆ : ಕಸಂವಾಪ್ರ 03 ಕೆಎಂಯು 2008 ( ಭಾ ) ಬೆಂಗಳೂರು, ದಿನಾಂಕ: 01.02 .2012 


ಅಧಿಸೂಚನೆ 


ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲ್ಲೂಕಿನ ಸಂಗನಕಲ್ಲು, ಸಿರವಾರ ಮತ್ತು ಕಪ್ಪಗಲ್ಲು ಗ್ರಾಮಗಳಲ್ಲಿರುವ ಪ್ರಾಗೈತಿಹಾಸಿಕ ನೆಲೆಗಳು/ ಗುಡ್ಡಗಳಾದ ಸಣ್ಣ ರಾಚಮ್ಮನ ಗುಡ್ಡ, ಚೌಡಮ್ಮನ 
ಗುಡ್ಡ, ಹಿರೇಗುಡ್ಡ ಹಾಗೂ ಗಯಾಳುಗುಡ್ಡ ಇವುಗಳು ಹಾಗೂ ಅವುಗಳ ಸುತ್ತಲಿನ 1 ಕಿ. ಮೀ . ಪ್ರದೇಶವನ್ನು “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳು ಅಧಿನಿಯಮ 1961ರ 
ಕಲಂ 4(1)ರಡಿ” (ಕರ್ನಾಟಕ ಆಕ್ಸ್ ಆಫ್ 1962 ) ಅಡಿಯಲ್ಲಿ ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು ಅಭಿಪ್ರಾಯ ಪಟ್ಟು, ದಿನಾಂಕ: 23.06.2010 ರಂದು ಬಾಧಿತರಾದವರಿಂದ ಆಕ್ಷೇಪಣೆಗಳನ್ನು 60 ದಿನಗಳೊಗಾಗಿ 
ಸಲ್ಲಿಸುವಂತೆ ಅಧಿಸೂಚನೆ ಸಂಖ್ಯೆ 03 ಕೆಎಂಯು 2008 ( ಭಾ ) ನ್ನು ಹೊರಡಿಸಲಾಗಿತ್ತು. ಮೇಲೆ ಸೂಚಿಸಿದ ಅಧಿಸೂಚನೆಯು ದಿನಾಂಕ: 22.07.2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿದ್ದು, ಈ ಬಗ್ಗೆ ಬಂದಿರುವ ಎಲ್ಲಾ 
ಆಕ್ಷೇಪಣೆಗಳನ್ನು ಪರಿಶೀಲಿಸಲಾಗಿದೆ. 


ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ನಿವೇಶನಗಳು ಮತ್ತು ಅವಶೇಷಗಳು ಅಧಿನಿಯಮ 1961ರ ಕಲಂ 4 (3)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅನುಬಂಧ -1 ರ ಪರಿವಿಡಿಯಲ್ಲಿ 
ವಿವರಿಸಿರುವ ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲ್ಲೂಕಿನ ಸಂಗನಕಲ್ಲು, ಸಿರವಾರ ಮತ್ತು ಕಪ್ಪಗಲ್ಲು ಗ್ರಾಮಗಳಲ್ಲಿರುವ ಪ್ರಾಗೈತಿಹಾಸಿಕ ನೆಲೆಗಳು/ ಗುಡ್ಡಗಳಾದ ಸಣ್ಣ ರಾಚಮ್ಮನ ಗುಡ್ಡ, ಚೌಡಮ್ಮನ ಗುಡ್ಡ, ಹಿರೇಗುಡ್ಡ ಹಾಗೂ ಗಯಾಳುಗುಡ್ಡ 
ಇವುಗಳನ್ನು ರಾಜ್ಯ ಸಂರಕ್ಷಿತ ಸ್ಮಾರಕಗಳೆಂದು ಘೋಷಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎನ್.ಗೀತಾಕುಮಾರಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ ( ಆಡಳಿತ ಕನ್ನಡ). 
ಅನುಬಂಧ - 1 
(ಸಂಖ್ಯೆ ಕಸಂವಾಪ್ರ 03 ಕೆಎಂಯು 2008 ದಿನಾಂಕ: 01.02 .2012) 


ಜಿಲ್ಲೆ 


ಸಂರಕ್ಷಣೆಗೆ 
ಒಳಪಡಬಹುದಾದ 
ರೆವಿನ್ಯೂ ನಿವೇಶನ 


ತಾಲ್ಲೂಕು 


ಇರುವ ಸ್ಥಳ 


ಸ್ಮಾರಕದ 
ಹೆಸರು 


ವಿಸ್ತೀರ್ಣ 


ಮೇರೆಗಳ 
ಚೆಕ್ಕುಬಂದಿ 


ಒಡೆತನ 


ಷರಾ 


- 


2 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮ , ೨೦೧೨ 


೩೧೫ 


ತಾಲ್ಲೂಕು 


ಇರುವ ಸ್ಥಳ 


ಸಂರಕ್ಷಣೆಗೆ 
ಒಳಪಡಬಹುದಾದ 
ರೆವಿನ್ನೂ ನಿವೇಶನ 


ಸ್ಮಾರಕದ 
ಹೆಸರು 


ವಿಸ್ತೀರ್ಣ 


ಮೇರೆಗಳ 
ಚೆಕ್ಕುಬಂದಿ 


ಒಡೆತನ 


ಷರಾ 


ಬಳ್ಳಾರಿ 


ಬಳ್ಳಾರಿ 


ಸಣ್ಣ ರಾಚಮ್ಮ 


ಸ. ನಂ . 43 ಹಾಗೂ 


ಸರ್ಕಾರಿ 


ಕ್ರಿ . ಪೂ .10 ಸಾವಿರ 


ಸಂಗನ ಕಲ್ಲು 
ಮೋಕ 


ಹಾಗೂ 


ಒಡೆತನ 


ವರ್ಷಗಳಿಗೂ 


1. 109.15 ಎಕರೆ ಹಾಗೂ ಸಣ್ಣ ರಾಚಮ್ಮ ಹಾಗೂ | 

ಚೌಡಮ್ಮನ ಗುಡ್ಡದ ಸುತ್ತಲಿನ 100ಮೀ . 
ಪ್ರದೇಶವನ್ನು ನಿಷೇಧಿತ ಪ್ರದೇಶ ಎಂದು 
ಗುರುತಿಸಲಾಗಿದೆ. 


ಎಲ್ಲಾ ದಿಕ್ಕು 

ಗಳಲ್ಲಿ 
ಗುಡ್ಡಗಳು 
ಇರುತ್ತವೆ. 


ಹೋಬಳಿ 


ಸಣ್ಣರಾಚಮ್ಮ ಹಾಗೂ 
ಚೌಡಮ್ಮನ ಗುಡ್ಡದ 
ಸುತ್ತಲಿನ 300ಮೀ . 
ಹಾಗೂ ಮುಂದುವರೆದು 


ಚೌಡಮ್ಮನ ಗುಡ್ಡ 


ಹಿಂದಿನ ಮತ್ತು 


ತದನಂತರದ ಅಂದರೆ 


ಸುಮಾರು ಕ್ರಿ. ಶ. 2ನೇ 


1 ಕಿ . ಮೀ . ಪ್ರದೇಶ 


ಶತಮಾನದ ವರೆಗಿನ 


ನಾಲ್ಕು ಘಟ್ಟಗಳಲ್ಲಿ 
ಬೆಳೆದು ಬಂದ 


ಸಣ್ಣರಾಚಮ್ಮ ಹಾಗೂ ಚೌಡಮ್ಮನ ಗುಡ್ಡದ 
ಸುತ್ತಲಿನ ನಿಷೇಧಿತ ಪ್ರದೇಶದಿಂದ 200 ಮೀ . 
ಪ್ರದೇಶವನ್ನು ಗಣಿಗಾರಿಕೆ ಹಾಗೂ ಕಟ್ಟಡ 
ನಿರ್ಮಾಣಕ್ಕೆ ನಿಷೇಧಿತ ಪ್ರದೇಶವೆಂದು 

ಗುರುತಿಸಲಾಗಿದೆ . 
3. ಸಣ್ಣರಾಚಮ್ಮ ಹಾಗೂ ಚೌಡಮ್ಮನ ಗುಡ್ಡದ ಸುತ್ತಲಿನ 

300ಮೀ . ಪ್ರದೇಶದಿಂದ 1ಕಿ. ಮೀ . ಪ್ರದೇಶವನ್ನು 
ಗಣಿಗಾರಿಕೆ ಉದ್ದೇಶಕ್ಕಾಗಿ ನಿಯಂತ್ರಿತ ಪ್ರದೇಶ 
ಎಂದು ಗುರುತಿಸಲಾಗಿದೆ. 


ಪ್ರಾಗೈತಿಹಾಸಿಕ 
ನೆಲೆಗಳಾಗಿ ರುತ್ತವೆ. 


೩೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮ , ೨೦೧೨ 


ಭಾಗ - ೪ 


ತಾಲ್ಲೂಕು 


ಸಂರಕ್ಷಣೆಗೆ 
ಒಳಪಡಬಹುದಾದ 
ರೆವಿನ್ನೂ ನಿವೇಶನ 


ಸ್ಮಾರಕದ 
ಹೆಸರು 


ಇರುವ ಸ್ಥಳ 


ವಿಸ್ತೀರ್ಣ 


ಮೇರೆಗಳ 
ಚೆಕ್ಕುಬಂದಿ 


ಒಡೆತನ 


ಷರಾ 


A . 


ಬಳ್ಳಾರಿ 


ಬಳ್ಳಾರಿ 


ಹಿರೇಗುಡ್ಡ 


ಸಿರವಾರ 
ಮೋಕ 
ಹೋಬಳಿ 


| ಬಳ್ಳಾರಿ | ಬಳ್ಳಾರಿ | ಕಷ್ಟಕಲ್ಲು | ಗಯಾಳು ಗ 


ಕಪ್ಪೆಕಲ್ಲು 
ಗ್ರಾಮ 


( ಗಾಳಿ ಬೀರಪ್ಪನ 

ಗುಡ್ಡ ) 


5 

9 
ಸ. ನಂ . 158 ಎ / 1 ಹಾಗೂ 11 . 109.15 ಎಕರೆ ಹಿರೇಗುಡ್ಡದ ಸುತ್ತಲಿನ 100ಮೀ . ಎಲ್ಲಾ ದಿಕ್ಕು ಸರ್ಕಾರಿ ಕ್ರಿ . ಪೂ .10 ಸಾವಿರ 
ಹಿರೇಗುಡ್ಡದ ಪ್ರದೇಶವನ್ನು ನಿಷೇಧಿತ ಪ್ರದೇಶ ಎಂದು ಗಳಲ್ಲಿ 

ಒಡೆತನ 

ವರ್ಷಗಳಿಗೂ 
ಸುತ್ತಲಿನ 300ಮೀ . ಗುರುತಿಸಲಾಗಿದೆ. 

ಗುಡ್ಡಗಳು 

ಹಿಂದಿನ ಮತ್ತು 
ಹಾಗೂ ಮುಂದುವರೆದು 12. ಹಿರೇಗುಡ್ಡದ ಸುತ್ತಲಿನ ನಿಷೇಧಿತ ಪ್ರದೇಶದಿಂದ ಇರುತ್ತವೆ. 

ತದನಂತರದ ಅಂದರೆ 
1 ಕಿ. ಮೀ . ಪ್ರದೇಶ 200 ಮೀ . ಪ್ರದೇಶವನ್ನು ಗಣಿಗಾರಿಕೆ ಹಾಗೂ 

ಸುಮಾರು ಕ್ರಿ.ಶ. 2ನೇ 
ಕಟ್ಟಡ ನಿರ್ಮಾಣಕ್ಕೆ ನಿಷೇಧಿತ ಪ್ರದೇಶವೆಂದು 

ಶತಮಾನದ ವರೆಗಿನ 
ಗುರುತಿಸಲಾಗಿದೆ. 

ನಾಲ್ಕು ಘಟ್ಟಗಳಲ್ಲಿ 
3. ಹಿರೇಗುಡ್ಡದ ಸುತ್ತಲಿನ 300ಮೀ . ಪ್ರದೇಶದಿಂದ 

ಬೆಳೆದು ಬಂದ 
1ಕಿ. ಮೀ . ಪ್ರದೇಶವನ್ನು ಗಣಿಗಾರಿಕೆ ಉದ್ದೇಶಕ್ಕಾಗಿ 

ಪ್ರಾಗೈತಿಹಾಸಿಕ 
ನಿಯಂತ್ರಿತ ಪ್ರದೇಶ ಎಂದು ಗುರುತಿಸಲಾಗಿದೆ. 

ನೆಲೆಗಳಾಗಿ ರುತ್ತವೆ. 
ಸ. ನಂ . 320 ಹಾಗೂ 11. 109.15 ಎಕರೆ ಗಯಾಳು ಗುಡ್ಡ ( ಗಾಳಿ ಬೀರಪ್ಪನ - ಎಲ್ಲಾ ದಿಕ್ಕು 

ಸರ್ಕಾರಿ 

ಕ್ರಿ . ಪೂ .10 ಸಾವಿರ 
ಗಯಾಳು ಗುಡ್ಡದ | ಗುಡ್ಡ ) ಸುತ್ತಲಿನ 100ಮೀ . ಪ್ರದೇಶವನ್ನು ಗಳಲ್ಲಿ ಒಡೆತನ 

ವರ್ಷಗಳಿಗೂ 
ಸುತ್ತಲಿನ 300ಮೀ . ನಿಷೇಧಿತ ಪ್ರದೇಶ ಎಂದು ಗುರುತಿಸಲಾಗಿದೆ. 

ಗುಡ್ಡಗಳು 

ಹಿಂದಿನ ಮತ್ತು 
ಹಾಗೂ ಮುಂದುವರೆದು 2. ಗಯಾಳು ಗುಡ್ಡ ( ಗಾಳಿ ಬೀರಪ್ಪನ ಗುಡ್ಡ ) ಸುತ್ತಲಿನ ಇರುತ್ತವೆ. 

ತದನಂತರದ ಅಂದರೆ 
1 ಕಿ. ಮೀ . ಪ್ರದೇಶ ನಿಷೇಧಿತ ಪ್ರದೇಶದಿಂದ 200 ಮೀ . 

ಸುಮಾರು ಕ್ರಿ.ಶ. 2ನೇ 
ಪ್ರದೇಶವನ್ನು ಗಣಿಗಾರಿಕೆ ಹಾಗೂ ಕಟ್ಟಡ 

ಶತಮಾನದ ವರೆಗಿನ 
ನಿರ್ಮಾಣಕ್ಕೆ ನಿಷೇಧಿತ ಪ್ರದೇಶವೆಂದು 

ನಾಲ್ಕು 
ಗುರುತಿಸಲಾಗಿದೆ. 

ಘಟ್ಟಗಳಲ್ಲಿ 
3. ಗಯಾಳು ಗುಡ್ಡ ( ಗಾಳಿ ಬೀರಪ್ಪನ ಗುಡ್ಡ ) ಸುತ್ತಲಿನ 

ಬೆಳೆದು ಬಂದ 
300ಮೀ . ಪ್ರದೇಶದಿಂದ 1ಕಿ. ಮೀ . ಪ್ರದೇಶವನ್ನು 

ಪ್ರಾಗೈತಿಹಾಸಿಕ 
ಗಣಿಗಾರಿಕೆ ಉದ್ದೇಶ ಕ್ಕಾಗಿ ನಿಯಂತ್ರಿತ ಪ್ರದೇಶ 

ನೆಲೆಗಳಾಗಿ ರುತ್ತವೆ. 
ಎಂದು ಗುರುತಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ .ಗೀತಾಕುಮಾರಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ ( ಆಡಳಿತ ಕನ್ನಡ). 


ಪಿ . ಆರ್‌. 112 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮, ೨೦೧೨ 


೩೧೭ 


ಕಂದಾಯ ಸಚಿವಾಲಯ 
ಸಂಖ್ಯೆ : ಕಂಇ 131 ಮುಸೇವಿ 2011 (1) ಬೆಂಗಳೂರು, ದಿನಾಂಕ:07 .01.2012 

- ಅಧಿಸೂಚನೆ 
ಕರ್ನಾಟಕ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ , (1997) ರ ಕಲಂ 21 ಅಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈ ಕೆಳಗಿನಂತೆ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ರಚಿಸಿದೆ: 


ಕ್ರ ಸಂ 


ಹೆಸರು ಮತ್ತು ವಿಳಾಸ 


ಪದನಾಮ 


ಅಧ್ಯಕ್ಷರು 


ನಿವೃತ್ತ ನ್ಯಾಯಾಧೀಶರು 


ಜಿಲ್ಲಾಧಿಕಾರಿ , 
ಚಿಕ್ಕಬಳ್ಳಾಪುರ 
ಶ್ರೀ ಜಿ. ವಿ. ಹೆಗಡೆ 
ನಂ .7, ಗುರುನಿಲಯಂ, 9ನೇ ಅಡ್ಡರಸ್ತೆ , 
10ನೇ ಮುಖ್ಯರಸ್ತೆ, ನಂದಾನಾ ಕಾಲೋನಿ, 
ಹೊರಮಾವು ಮುಖ್ಯರಸ್ತೆ, ಬೆಂಗಳೂರು 
ಶ್ರೀ ಬಿ. ನರೇಂದ್ರ ಶರ್ಮ 
ಬಿನ್ ಲೇಟ್ ಬಿ. ಪುರುಷೋತ್ತಮರಾವ್ 
ಶ್ಯಾನುಭೋಗರು ಗಲ್ಲಿ , ಗೌರಿಬಿದನೂರು 


ವೇದ ವಿದ್ವಾಂಸರು 


ಆಗಮ ಪಂಡಿತರು 


ಶ್ರೀ ಕೆ. ವೆಂಕಟಕೃಷ್ಣಮೂರ್ತಿ 
ಬಿನ್. ಕೆ. ವಿ . ಗಿರಿಶರ್ಮ 
ವಿಧುರಾಶ್ವತ್ಥ , ಗೌರಿಬಿದನೂರು ತಾಲ್ಲೂಕು 


ಸಾಮಾನ್ಯ 


ಶ್ರೀ ಪಿ.ಎಲ್. ಸುದರ್ಶನ ಗುಪ್ತ 
ಬಿನ್ ಪಬ್ಬತ್ತಿ ಲಕ್ಷ್ಮೀ ನಾರಾಯಣಶೆಟ್ಟಿ 
ಪವೃತ್ತಿ ಜ್ಯೂಯಲರ್ , ಗಂಗಮ್ಮ ಗುಡಿ ರಸ್ತೆ, ಚಿಕ್ಕಬಳ್ಳಾಪುರ 


ಶ್ರೀ ಪಿ. ಚಂದ್ರಶೇಖರ ಬಿನ್ ಎನ್. ಪಾಪಯ್ಯ ದೇಶದ ಪೇಟೆ, ಶಿಡ್ಲಘಟ್ಟ | 


ಹಿಂದುಳಿದ ವರ್ಗ 


ಪರಿಶಿಷ್ಟ ಜಾತಿ 


ಶ್ರೀ ಟಿ. ರಾಮಪ್ಪ ಬಿನ್ ತಿಪ್ಪಣ್ಣ 
ಮಾರ್ಗಾನುಕುಂಟೆ, ಗೂಳೂರು ಹೋಬಳಿ, ಬಾಗೇಪಲ್ಲಿ ತಾಲ್ಲೂಕು 


8 


. 


ಮಹಿಳೆ 


1 ಶ್ರೀಮತಿ ಬಿ. ಜೆ. ಲಲಿತ ಕೋಂ ರುಕ್ಕಾಂಗದ 
ಪತಿ ಆಸ್ಪತ್ರೆ ಹತ್ತಿರ , ಪ್ರಶಾಂತನಗರ, ಚಿಕ್ಕಬಳ್ಳಾಪುರ 


ಸಾಮಾನ್ಯ 


ಶ್ರೀ ಅಪ್ಪಾಜಿ ರೆಡ್ಡಿ 
“ಸೀತಾರಾಮ ”, ನಂ .1/1836, ಟ್ಯಾಂಕ್ ಬಂಡ್ ರಸ್ತೆ, ಚಿಂತಾಮಣಿ 
| ಧಾರ್ಮಿಕ ದತ್ತಿ ತಹಶೀಲ್ದಾರ್‌, 
ಜಿಲ್ಲಾಧಿಕಾರಿಗಳ ಕಛೇರಿ, ಚಿಕ್ಕಬಳ್ಳಾಪುರ 


ಪದನಿಮಿತ್ತ 
ಕಾರ್ಯದರ್ಶಿಗಳು 


ಸದರಿ ಪರಿಷತ್ತು , ಉಲ್ಲೇಖಿತ ಅಧಿನಿಯಮದ ಕಲಂ 21ಎ ರಡಿ ನಮೂದಿಸಿರುವ ಕರ್ತವ್ಯ ಮತ್ತು ಪ್ರಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು. 

ಈ ಅಧಿಸೂಚನೆಯು ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ; ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ. ಉಮಾಪತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಮುಜರಾಯಿ ) 


ಪಿ . ಆರ್ . 65 


೩೧೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮಾರ್ಚ್ ೮, ೨೦೧೨ 


ಭಾಗ - ೪ಎ 


ಕಂದಾಯ ಸಚಿವಾಲಯ 
ಸಂಖ್ಯೆ : ಕಂಇ 131 ಮುಸೇವಿ 2011 (2) ಬೆಂಗಳೂರು, ದಿನಾಂಕ: 07.01 .2012 

ಅಧಿಸೂಚನೆ 
ಕರ್ನಾಟಕ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ , ( 1997) ರ ಕಲಂ 21 ಅಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ, ಹಾವೇರಿ ಜಿಲ್ಲೆಗೆ ಈ ಕೆಳಗಿನಂತೆ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ರಚಿಸಿದೆ: 


ಕ್ರ ಸಂ 


ಹೆಸರು ಮತ್ತು ವಿಳಾಸ 


ಪದನಾಮ 


ಅಧ್ಯಕ್ಷರು 


ಜಿಲ್ಲಾಧಿಕಾರಿ, 
ಹಾವೇರಿ 


ಶ್ರೀ ಸಿ. ಎನ್ . ಶಿವಪೂಜಿ 


ನಿವೃತ್ತ ನ್ಯಾಯಾಧೀಶರು 


ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, 
ಗೌರಿಶಂಕರ ನಗರ, ರಾಣೆಬೆನ್ನೂರು, ಹಾವೇರಿ 


ವೇದ ವಿದ್ವಾಂಸರು 


ಶ್ರೀ ವಾದಿರಾಜ ಆಚಾರ್ಯ ಗುಡಿ 
ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನ ಪಕ್ಕ, 
ಕೋಟೆ, ರಾಣೇಬೆನ್ನೂರು 


ಆಗಮ ಪಂಡಿತರು 


ಸಾಮಾನ್ಯ 


ಸಾಮಾನ್ಯ 


ಶ್ರೀ ಗುರುರಾಜ ಆಚಾರ್ಯ ಬಾಬಾಚಾರ್ಯ 
ಸತ್ಯಬೋಧ ಸ್ವಾಮಿಗಳ ಮಠ, ಸವಣೂರು 
ಶ್ರೀ ಶಿವಲಿಂಗಪ್ಪ ಬಸವಣ್ಣೆಪ್ಪ ಪೂಜಾರ 
ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರ , ರಟ್ಟಿಹಳ್ಳಿ, ಹಾವೇರಿ 
ಶ್ರೀ ಈರಣ್ಣ ವಿರೂಪಾಕ್ಷಪ್ಪ ಅಕ್ಕಿ 
ಬೆಣ್ಣೆಪೇಟೆ, ಬ್ಯಾಡಗಿ 
ಶ್ರೀ ಭರಮಪ್ಪ ಪರಮೇಶ್ವರಪ್ಪ ಶಿರಸಿ 
ಸಾ : ಮೋ : ಮಂತಗಿ, ಹಾನಗಲ್ ತಾಲ್ಲೂಕು 
ಶ್ರೀ ಪರಶುರಾಮ ಹುಚ್ಚಪ್ಪ ಓಲೇಕಾರ 
ಸಾ: ಮೋ :ನೀರಲಗಿ, ಶಿಗ್ಗಾಂವ ತಾಲ್ಲೂಕು 
ಶ್ರೀಮತಿ ಶೋಭಾ ನಿರಂಜನ ತಾಂಡೂರ 
ಅತ್ತರಗೇಣಿ ಓಣಿ, ಹಾವೇರಿ 


ಹಿಂದುಳಿದ ವರ್ಗ 


ಪರಿಶಿಷ್ಟ ಜಾತಿ 


ಮಹಿಳೆ 


10 


| 


ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಹಾವೇರಿ 


ಪದನಿಮಿತ್ತ 
ಕಾರ್ಯದರ್ಶಿಗಳು 


ಸದರಿ ಪರಿಷತ್ತು, ಉಲ್ಲೇಖಿತ ಅಧಿನಿಯಮದ ಕಲಂ 21ಎ ರಡಿ ನಮೂದಿಸಿರುವ ಕರ್ತವ್ಯ ಮತ್ತು ಪ್ರಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು. 

ಈ ಅಧಿಸೂಚನೆಯು ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ; ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಲ್ . ಎಸ್ . ಶ್ರೀಕಂಠಬಾಬು 

ಪೀಠಾಧಿಕಾರಿ 
ಕಂದಾಯ ಇಲಾಖೆ ( ಮುಜರಾಯಿ ) 


ಪಿ . ಆರ್‌. 66 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮ , ೨೦೧೨ 


೩೧೯ 


ಕಂದಾಯ ಸಚಿವಾಲಯ 
ಸಂಖ್ಯೆ : ಕಂಇ 131 ಮುಸೇವಿ 2011(3) ಬೆಂಗಳೂರು, ದಿನಾಂಕ: 07 . 01. 2012 

ಅಧಿಸೂಚನೆ 


ಕರ್ನಾಟಕ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ, ( 1997) ರ ಕಲಂ 21 ಅಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ, ಯಾದಗಿರಿ ಜಿಲ್ಲೆಗೆ ಈ ಕೆಳಗಿನಂತೆ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ರಚಿಸಿದೆ: 


ಕ್ರ ಸಂ | 


ಹೆಸರು ಮತ್ತು ವಿಳಾಸ 


ಪದನಾಮ 


ಅಧ್ಯಕ್ಷರು 


ನಿವೃತ್ತ ನ್ಯಾಯಾಧೀಶರು 


3 


ವೇದ ವಿದ್ವಾಂಸರು 


ಆಗಮ ಪಂಡಿತರು 


ಸಾಮಾನ್ಯ 


ಜಿಲ್ಲಾಧಿಕಾರಿ, 
ಯಾಧಗಿರಿ 
ಶ್ರೀ ರಾಜಾವೆಂಕಟಪ್ಪ ನಾಯಕ 
ನಂ .7 - 443, ವಕ್ಕಲಗೇರಿ ರಸ್ತೆ , 
ಮೂಮಿನಪುರ ವಾರ್ಡ್, ಗುಲ್ಬರ್ಗಾ 
| ಶ್ರೀ ಗಜಾನನ ಭಟ್ ಬಿನ್ ಶ್ರೀ ಬಾಬು ಭಟ್ 

ಮಹಾರಾಜ ಜೋಷಿ 
ಕೂಡ್ಲಿಗಿ ಅಂಚೆ, ಬೈಜಾಬೋತ, ಸುರಪುರ ತಾಲ್ಲೂಕು ಯಾದಗಿರಿ 
ಶ್ರೀ ಷ.ಬ್ರ . ಗುರುಮೂರ್ತಿ 
ಶಿವಾಚಾರ್ಯರು ಸಂಸ್ಟೇನ ಹಿರೇಮಠ, 
ಕಡೇಚೂರು ಅಂಚೆ, ಯಾಧಗಿರಿ ತಾಲ್ಲೂಕು & ಜಿಲ್ಲೆ 
ಶ್ರೀ ಜಿ . ಎಸ್ . ಬಸವರಾಜ್ ಶಾಸ್ತಿ 
ಬಿನ್ ಸೂಗಯ್ಯಸ್ವಾಮಿ 
ನಂ .3 - 6 - 10, ಮಳಿಮಠ ಮುಖ್ಯರಸ್ತೆ, 
ಯಾಧಗಿರಿ ಅಂಚೆ, ಯಾದಗಿರಿ ಜಿಲ್ಲೆ 
ಶ್ರೀ ಚಂದ್ರಶೇಖರಯ್ಯ ಬಿನ್ ಕೊಟ್ರಯ್ಯ ಹಿರೇಮಠ 
ನಿವೃತ್ತ ಮುಖ್ಯ ಗುರುಗಳು 
ನಂ .5 - 1 - 243 /3, ಬಸವೇಶ್ವರನಗರ , 
ಯಾಧಗಿರಿ ಅಂಚೆ, ಯಾದಗಿರಿ ಜಿಲ್ಲೆ 
ಶ್ರೀ ಲಕ್ಷ್ಮಣರಾವ್ ಯೆಂದೆ ಬಿನ್ ಆನಂದರಾವ್ 
ಆನಂದ ಸಾಮಿಲ್, ನಂ .5 -1 - 216 /3, 
ಬಸ್ ನಿಲ್ದಾಣ ರಸ್ತೆ , ಯಾದಗಿರಿ 
ಶ್ರೀ ಮೈಲಾರಪ್ಪ ಬಿನ್ ಹನುಮಂತಪ್ಪ ನಾಯಕ್ 
ಸಾಗರ ಅಂಚೆ, ಶಹಾಪುರ ತಾಲ್ಲೂಕು, ಯಾದಗಿರಿ ಜಿಲ್ಲೆ 
ಶ್ರೀಮತಿ ಜಗದೇವಿ ಕೋಂ ಚನ್ನಬಸಪ್ಪ ಸಿನ್ನೂರು “ ಅನುಗೃಹ ”, 
ಲಕ್ಷ್ಮೀನಗರ, ಲಕ್ಷ್ಮೀ ದೇವಸ್ಥಾನ, ಯಾದಗಿರಿ ಜಿಲ್ಲೆ 
ಧಾರ್ಮಿಕ ದತ್ತಿ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಯಾದಗಿರಿ 


( 


6 


ಸಾಮಾನ್ಯ 


ಹಿಂದುಳಿದ ವರ್ಗ 


ಪರಿಶಿಷ್ಟ ಜಾತಿ 


ಮಹಿಳೆ 


10 . 


ಪದನಿಮಿತ್ತ 
ಕಾರ್ಯದರ್ಶಿಗಳು 


ಸದರಿ ಪರಿಷತ್ತು, ಉಲ್ಲೇಖಿತ ಅಧಿನಿಯಮದ ಕಲಂ 21ಎ ರಡಿ ನಮೂದಿಸಿರುವ ಕರ್ತವ್ಯ ಮತ್ತು ಪ್ರಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು. 

ಈ ಅಧಿಸೂಚನೆಯು ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ; ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಲ್. ಎಸ್ . ಶ್ರೀಕಂಠಬಾಬು 

ಪೀಠಾಧಿಕಾರಿ 
ಕಂದಾಯ ಇಲಾಖೆ ( ಮುಜರಾಯಿ ) 


ಪಿ . ಆರ್‌.67 


೩೨೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮಾರ್ಚ್ ೮, ೨೦೧೨ 


ಭಾಗ - ೪ಎ 


ಕಂದಾಯ ಸಚಿವಾಲಯ 
ಸಂಖ್ಯೆ : ಕಂಇ 131 ಮುಸೇವಿ 2011 (4) ಬೆಂಗಳೂರು, ದಿನಾಂಕ: 07.01. 2012 


ಅಧಿಸೂಚನೆ 


ಕರ್ನಾಟಕ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ , (1997) ರ ಕಲಂ 21 ಅಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ, ಬೀದರ್ ಜಿಲ್ಲೆಗೆ ಈ ಕೆಳಗಿನಂತೆ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ರಚಿಸಿದೆ: 


ಕ್ರ ಸಂ 


ಹೆಸರು ಮತ್ತು ವಿಳಾಸ 


ಪದನಾಮ 


ಜಿಲ್ಲಾಧಿಕಾರಿ , 
ಬೀದರ್ 


ಅಧ್ಯಕ್ಷರು 


ನಿವೃತ್ತ ನ್ಯಾಯಾಧೀಶರು 


ವೇದ ವಿದ್ವಾಂಸರು 


ಆಗಮ ಪಂಡಿತರು 


ಸಾಮಾನ್ಯ 


ಶ್ರೀ ಮುರಳೀಧರ ನಾಯಕ್ 
ದೇಶಪಾಂಡೆ ಗಲ್ಲಿ , ಓಲ್ಡ್ ಟೌನ್, ಭಾಲ್ಕಿ, ಬೀದರ್ 
ಶ್ರೀ ಆನಂದರಾಜ ಮಾಣಿಕ ಪ್ರಭು ಮಹಾರಾಜ 
ಕಾರ್ಯದರ್ಶಿ , 
ಮಾಣಿಕಪ್ರಭು ಸಂಸ್ಥಾನ, ಮಾಣಿಕ ನಗರ, 
ಹುಮ್ರಾಬಾದ್ ತಾಲ್ಲೂಕು, ಬೀದರ್ 
ಡಾ : ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜ ಹಿರೇಮಠ 
ಸಂಸ್ಥಾನ, ತಡೋಳಾ, 
ಬಸವಕಲ್ಯಾಣ ತಾಲ್ಲೂಕು, ಬೀದರ್‌ 
ಶ್ರೀ ಶಿವರತನ ಪಂಡರಿನಾಥ ಮಾಲಣ್ಣೆ 
ನಂ .6 - 6 - 54, ಚಿತ್ರ ಥೇಟರ್ ಹತ್ತಿರ, 
ಉಸ್ಮಾನ್ ಗಂಜ, ಬೀದರ್ ಜಿಲ್ಲೆ 
ಡಾ : ರಾಜಶೇಖರ ಸ್ವಾಮಿ ಅಧಿಪತಿ 
ಜ್ಞಾನಧಾಮ ಶಿವಯೋಗಿ ಆಶ್ರಮ , ಗೋರ್ಟಾ, 
ಬಸವಕಲ್ಯಾಣ ತಾಲ್ಲೂಕು, ಬೀದರ್ ಜಿಲ್ಲೆ 
ಶ್ರೀ ರಂಗರಾವ್ ಗೋವಿಂದರಾವ್ ಮಹಾರಾಜ 
ಮು : ಹಂಗರಗಾ, ಔರಾದ್ ತಾಲ್ಲೂಕು, ಬೀದರ್ ಜಿಲ್ಲೆ 
ಶ್ರೀ ಮಾರುತಿ ಭೀಮರಾವ್ ಪಂಚದಾಯಿ 
ಮು : ಕಾಳಿದಾಸನಗರ, 
ಬೀದರ್ ಜಿಲ್ಲೆ 
ಶ್ರೀಮತಿ ರೇಣುಕಾ ಮಲ್ಲಿಕಾರ್ಜುನ ಮಠಪತ 
ಮು : ಸಂತೋಷ ಲಾತುರೆ, ಹೊಸಪೇಟೆ ಬೀದಿ, 
ಬಸವಕಲ್ಯಾಣ, ಬೀದರ್ ಜಿಲ್ಲೆ 
ಧಾರ್ಮಿಕ ದತ್ತಿ ಅಧೀಕ್ಷಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಬೀದರ್ 


ಸಾಮಾನ್ಯ 


ಹಿಂದುಳಿದ ವರ್ಗ 


_ 8 


ಪರಿಶಿಷ್ಟ ಜಾತಿ 


ಮಹಿಳೆ 


ಪದನಿಮಿತ್ತ 
ಕಾರ್ಯದರ್ಶಿಗಳು 


ಸದರಿ ಪರಿಷತ್ತು , ಉಲ್ಲೇಖಿತ ಅಧಿನಿಯಮದ ಕಲಂ 21ಎ ರಡಿ ನಮೂದಿಸಿರುವ ಕರ್ತವ್ಯ ಮತ್ತು ಪ್ರಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು . 


ಈ ಅಧಿಸೂಚನೆಯು ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ; ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಕೆ . ಉಮಾಪತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಮುಜರಾಯಿ) 


ಪಿ . ಆರ್ . 68 


230 – 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮, ೨೦೧೨ 


290 


FOREST, ECOLOGY AND ENVIRONMENT SECRETARIAT 

No : FEE 234 FWL 2008 Bangalore, dated : 30 -01 -2012 . 


NOTIFICATION 


Whereas the Government of Karnataka in exercise of the powers conferred under Section 26A of the Wildlife (Protection ) 
Act ,1972 [Amendment in 2003 ] [Central Act, 53 of 1972 ] has considered the area, situation and limits which are specified in 
the schedule notification of the Government of his Highness Maharaja of Mysore State , Notification No. R . 2992 -5 -FT.61- 17 -4 , 
dated : 17 -09-1917 to an extent of 346 .41 Hacters to declare as " Ramadevara Betta Vulture Sanctuary" as it is of adequate 
ecological, faunal , floral, geomorphological, zoological association or importance and for the purpose of protecting, propagating and 
developing Wildlife or its environment. 


And now , the Government of Karnataka consider its necessary to declare the area as Wildlife Sanctuary in view of the 
following aspects : 


i) 


Ramadevarabetta Forests are the areas where the natural environment can easily be affected or harmed which needs the 
special protection . The unique features of this forest deserves to define it as “ECOLOGICALLY SENSITIVE AREA” . 
Further, as the area is also having growth of economically important tree species, and vulnerable even to mild 
disturbances , and the area demands careful management. Thus, the proposed Forest area is considered to be an 
“ ECOLOGICALLY AND ECONOMICALLY IMPORTANT” . The list of flora and fauna of the area suggests that, this area 
is ecologically rich , Valuable and Unique irreplaceable if destroyed ; 


ii) it is one of the blocks of Reserved Forests consisting of long-billed vultures , various species of birds and other adequate 

flora and fauna surviving in comparatively the drier plains of the state ; 


iii) 


further, by virtue of their biological richness, they are potentially of high value to human societies , help in maintaining the 
ecological stability of the area, and be significant in conserving biological diversity . The uniqueness of the services they 


offer to human society is precious; 


iv) 


there are no human habitations within the forests . Hence , does not involve any relocation activities . 


And whereas all the rights in respect of the Reserved Forests to be constituted as Ramadevara Betta Vulture Sanctuary 
are already vested with the State Government. 


The Ramadevara Betta Vulture Sanctuary shall not include any of the Revenue villages, patta lands, Revenue lands on the 
date of publication of this notification . The various rights of waters and other rights as notified in the VFR statements of the respective 
Reserved Forests shall continue. 

Table 


Sl. No 


District 


Taluk 


Reserved Forest 


Approximate Area . 


Ramanagara 


Ramanagara 


Ramadevara Betta Reserve 


856 Acres or 
346 .41 Hacters 


Forest 


Total area : 

346 .41 Ha. or 

3 .46 Sq. Kms 
Now , therefore, in exercise of the powers conferred under Section 26A of the Wildlife ( Protection ) Act, 1972 [Central Act , 
53 of 1972 ] the Government of Karnataka hereby declares that the area specified in the schedule shall be comprised within the 
Sanctuary and further declares that the said Sanctuary shall be called as " Ramadevara Betta Vulture Sanctuary” with effect from 
the date of publication of this notification . 

SCHEDULE 
Name of the District : Ramanagara 
Taluk 

: Ramanagara 
Area 

: 346 .41 Ha. or 3. 46 Sq . Kms. 


299 


FDFEBE ODXTB, no dondd , JJarJTE , 900g 


2JOR - 800 


BOUNDARY DESCRIPTION 


North : Starting from a point on the left bank of the Arkavathi river about 8 chains north -west from the north - east corner of Survey No 
92 of Hallimala village , the line runs north east for about 5 chains to a point about 5 chains south -east from the south -east corner of 
Survey No. 187 of Harisandra, then in the same direction for about 7 chain , through survey no .204 of the said village to a point 
about 8 chains south - east from the north -east corner of survey No . 187 , then again north -east for about 9 chains to a point 
about 5 chains south - east from the southern -most corner of Survey no 190 , then in the same direction for about 30 chains to a point 
about 5 chains south - east from the north - east corner of Survey No .199 : then north for about 14 chains to a point about 5 chains 
south from the south -west corner of Survey No. 371, then south - east for about 17 chains through Survey No.204 to a point on the 
eastern boundary of the same survey number about 12 chains south -east from the southern most corner of 371 of Harisandra , then 
South -east for about 26 chains through Survey No.111 ofMadapura to a point about 6 chains south -west from the north -west corner 
of survey No . 102 . 


East : Thence South -west for about 33 chains through Survey No . 111 ofMadapura to a point on its southern boundary about 7 
chains south -west from the south -west corner of Survey No.110 of the said village , then again south -west for about 37 chains 
through Survey No. 119 of Kethavalli to a point on its southern boundary , about 19 chains north - east from the south -west corner of 
the above named Survey No.119 , then south -east for about 22 chains though Survey No .35 of Basavanapura to a point about 5 
chains south -west from the south -west corner of Survey No .36 , then south for about 12 chains to a point about 8 chains west from 
the south -west corner of Survey No.44 . 


South : Thence South -west for about 37 chains through Survey No.35 of Basavanapura to a point on its western boundary about 5 
chains north -west from the north -west corner of Survey No.34 , then north -west for about 11 chains through Survey No. 19 of 
Vaderahalli to a point about 5 chains north from the north -east corner of survey no. 20 , then west for about 34 chains to a point on the 
western boundary of Survey No. 19, about 10 chains north-east from the north -west corner of survey No.15 of the above named 
village, then south -west for about 11 chains through Survey No. 107 of Hallimala to a point about 5 chains north -west from the north 
west corner of Survey No .15 of vaderahalli, then south -west for about 7 chains to a point about 9 chains south -west from the north 
west corner of Survey No . 15 of Vaderahalli, then in the same direction for about 38 chains to a point about 5 chains north from the 
northern most corner of Survey No . 143 of Hallimala . 


West : Thence north -west for about 20 chains to a point about 5 chains south -east from the north -east corner of Survey No . 152 of 
Hallimala , then north for about 15 chains through Survey No. 107 of the same village , to a point about 5 chains south -east from the 
north - east corner of Survey No . 162, then north -east for about 28 chains to a point about 5 chains south from the south - east corner of 
Survey No 106 , then north -east for about 4 chains to a point about 5 chains south -east from the south -east corner of the said survey 
number, then north - east for about 8 chains to a point about 5 chains south -east from the southern most corner of Survey No . 101, 
then north -west for about 9 chains to a point on the eastern boundary of survey No .101 about 5 chains south -east from the south 
east corner of Survey No .102 , then along the eastern boundary of survey No. 101 and 100 , to the north -east corner of the latter 
survey number , then north -west for about 7 chains to a point about 5 chains east from the eastern most corner of Survey No. 94 , 
then north -west for about 8 chains to a point about 6 chains north -east from the north -east corner of Survey No.94 of Hallimala , then 
north -west for about 6 chains to a point on the northern boundary of Survey No. 107 of the said village about 5 chains north - east from 
the north - east corner of Survey No .92 , then north -west for about 5 chains through Survey No. 204 Harisandra to a point on the left 
bank of the Arkavathi about 5 chains north from the north -east corner of Survey No. 92 , then north along the said bank for about 3 
chains to the starting point. 


By order and in the name of the Governor of Karnataka, 

UMADEVI 
Under Secretary to Government, 
Forest, Ecology and Environment Department. 


PR - 97 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮಾರ್ಚ್ ೮, ೨೦೧೨ 


೩೨೩ 


ಸಾರಿಗೆ ಸಚಿವಾಲಯ 


ಸಂ : ಸಾರಿ 300 ಸಾಂಪ 2007 ಬೆಂಗಳೂರು, ದಿನಾಂಕ:18 - 02 - 2012 


ಅಧಿಸೂಚನೆ 


ಮೋಟಾರು ವಾಹನಗಳ ಅಧಿನಿಯಮ 1988 (ಕೇಂದ್ರ ಅಧಿನಿಯಮ ಸಂ . 591988) ರ ಕಲಂ 67ರ ಉಪ ಕಲಂ (1) (i)ರಡಿ ಕರ್ನಾಟಕ 
ಸರ್ಕಾರವು ಹೊರಡಿಸಿದ ಅಧಿಸೂಚನೆ ಸಂ . ಸಾರಿಇ 300 ಸಾಣಪ 2007, ದಿನಾಂಕ: 18 - 03 - 2008ರಲ್ಲಿ ರಾಜ್ಯದ ನಗರ ಪ್ರದೇಶಗಳಲ್ಲಿ ಹವಾ 
ನಿಯಂತ್ರಿತ ಸಿಟಿ ಟ್ಯಾಕ್ಸಿಗಳಿಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳು ಮತ್ತು ಸಾಗಾಣಿಕೆ ದರಗಳನ್ನು ನಿಗದಿಪಡಿಸಿ ಕರ್ನಾಟಕ ರಾಜ್ಯ ಸಾರಿಗೆ ಪ್ರಾಧಿಕಾರಕ್ಕೆ ಮತ್ತು 
ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಿಗಳಿಗೆ ನಿರ್ದೇಶನ ನೀಡಿತ್ತು. 

ಕೇಂದ್ರ ಸರ್ಕಾರವು ಕಾಲಕಾಲಕ್ಕೆ ಇಂಧನ ಬೆಲೆಗಳನ್ನು ಹೆಚ್ಚಿಸಿರುವುದರಿಂದ ಮತ್ತು ವಾಹನಗಳ ಬೆಲೆ ಮತ್ತು ನಿರ್ವಹಣಾ ವೆಚ್ಚಗಳು 
ಗಣನೀಯವಾಗಿ ಹೆಚ್ಚಾಗಿರುವುದರಿಂದ ಅಲ್ಲದೆ, ವಿವಿಧ ಮಾದರಿಯ ಟ್ಯಾಕ್ಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಚರಣೆ ಮಾಡುತ್ತಿರುವುದನ್ನು 
ಗಮನದಲ್ಲಿಟ್ಟುಕೊಂಡು ಸಿಟಿ ಟ್ಯಾಕ್ಸಿ (ಮೋಟಾರ್ ಕ್ಯಾಬ್) ಗಳ ದರ ಮತ್ತು ಸಾಗಾಣಿಕೆ ದರಗಳನ್ನು ಪರಿಷ್ಕರಿಸುವಂತೆ ರಾಜ್ಯ ಸಾರಿಗೆ ಪ್ರಾಧಿಕಾರಕ್ಕೆ ಮತ್ತು 
ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಿಗಳಿಗೆ ನಿರ್ದೇಶನ ನೀಡುವುದು ಅಗತ್ಯವೆಂದು ಕರ್ನಾಟಕ ಸರ್ಕಾರವು ಪರಿಗಣಿಸಿದೆ. 

ಅದರಂತೆ ಮೋಟಾರು ವಾಹನಗಳ ಅಧಿನಿಯಮ 1988ರ ( ಕೇಂದ್ರ ಅಧಿನಿಯಮ 59 /1988) 67ರ ಉಪ ಕಲಂ (1) (i) ರಡಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಮತ್ತು ದಿನಾಂಕ:18 - 03 - 2008ರ ಅಧಿಸೂಚನೆಯಲ್ಲಿ ನೀಡಲಾದ ನಿರ್ದೇಶನಗಳಲ್ಲಿ ಟ್ಯಾಕ್ಸಿ ದರ ಮತ್ತು ಸಾಗಾಣಿಕೆ ದರಗಳಿಗೆ 
ಸಂಬಂಧಿಸಿದಂತೆ ಭಾಗಶ: ಮಾರ್ಪಾಡಿನೊಂದಿಗೆ ರಾಜ್ಯ ಸಾರಿಗೆ ಪ್ರಾಧಿಕಾರಕ್ಕೆ ಮತ್ತು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಗಳಿಗೆ ಈ ಕೆಳಕಂಡ ನಿರ್ದೇಶನಗಳನ್ನು 
ನೀಡಿರುತ್ತದೆ. 

ನಿರ್ದೇಶನಗಳು 


ಕರ್ನಾಟಕ ರಾಜ್ಯದಲ್ಲಿ ಆಚರಣೆ ಮಾಡುವ ಹವಾನಿಯಂತ್ರಣ ರಹಿತ ಸಿಟಿ ಟ್ಯಾಕ್ಸಿಗಳಿಗೆ ಈ ಕೆಳಕಂಡಂತೆ ಬಾಡಿಗೆ ಹಾಗೂ ಸಾಗಾಣಿಕೆ 
ದರಗಳನ್ನು ಕೂಡಲೇ ಜಾರಿಗೆ ಬರುವಂತೆ ನಿಗಧಿಪಡಿಸಲು ರಾಜ್ಯ ಸಾರಿಗೆ ಪ್ರಾಧಿಕಾರಕ್ಕೆ ಮತ್ತು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಗಳಿಗೆ ಈ ಮೂಲಕ 
ನಿರ್ದೇಶಿಸಲಾಗಿದೆ. 


ಹವಾ ನಿಯಂತ್ರಣ ರಹಿತ ಸಿಟಿ ಟ್ಯಾಕ್ಸಿ 

ಬಾಡಿಗೆ ದರಗಳು 


ಕಾಯುವಿಕೆ ದರಗಳು 


ಕನಿಷ್ಠ 

ಪ್ರತಿ ಕಿ. ಮೀ . ಗೆ 
ರೂ . 60. 00 ( 5 ಕಿ. ಮೀ .) 

ರೂ . 13.50 
ಮೊದಲಿನ 20 ನಿಮಿಷಗಳವರೆಗೆ ಉಚಿತ, ನಂತರದ ಪ್ರತಿ 15 ನಿಮಿಷಗಳಿಗೆ ಅಥವಾ 
ಅದರ ಭಾಗಕ್ಕೆ ರೂ . 10 / 
ಮೊದಲಿನ 120 ಕೆ. ಜಿ. ವರೆಗೆ ಉಚಿತ (ಸೂಟ್‌ಕೇಸ್, ಬೆಡ್ಡಿಂಗ್ ಇತ್ಯಾದಿ ವೈಯಕ್ತಿಕ 
ಲಗೇಜ್‌ಗಳು) ನಂತರದ ಪ್ರತಿ 20 ಕಿ. ಗ್ರಾ , ಗೆ ಅಥವಾ ಅದರ ಭಾಗಕ್ಕೆ ರೂ . 5/ 
ರಾತ್ರಿ 12 ಗಂಟೆಯಿಂದ ಬೆಳಗಿನ 6 ಗಂಟೆಯವರೆಗೆ ಸಂಚರಿಸುವ ಟ್ಯಾಕ್ಸಿಗಳಿಗೆ ಪ್ರಯಾಣ 
ದರದ ಮೇಲೆ ಶೇಕಡ 10 ರಷ್ಟು ಹೆಚ್ಚು. 


ಲಗೇಜ್ ದರಗಳು 


ರಾತ್ರಿ ದರಗಳು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್ . ಪ್ರಭುಶಂಕರ್ , 

ಪೀಠಾಧಿಕಾರಿ 
ಸಾರಿಗೆ ಇಲಾಖೆ 


TRANSPORT SECRETARIAT 


No : SARIE 300 SAEPA 2007 Bangalore , dated : 18 -02-2012 


NOTIFICATION 


Whereas in the Notification No.SARIE 300 SAEPA 2007 , dated : 18 .03.2008 ,issued under sub-section (1)(i) of section 67 
of the Motor Vehicle Act 1988 ( Central Act 59/ of 1988), the Government of Karnataka issued direction to the Karnataka State 
Transport Authority and Regional Transport Authorities regarding the fixing of fares and freights ( including maximum and minimum ) in 
respect of Air conditioned city taxies . 


298 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೮ , ೨೦೧೨ 


2000 - $ 20 


Whereas the Government of India have increased the prices of fuel from time to time and the cost of the vehicles and 
maintenance cost has increased considerably and also at present, there are many motor cabs of differentmodels operating as Taxis 
and keeping in view , the maximum number of taxis that are operating , the Governmenthas considered it necessary to issue the 
following directions to the Karnataka State Transport Authority and Regional Transport Authorities to revise the fares and freights of 
taxis. 


In exercise of the powers conferred under sub -section ( 1) (i) of section 67 of Motor Vehicles Act 1988 (Central Act 59 of 
1988 ), the Government of Karnataka in partial modifications of all directions issued in this behalf in the Notification dated : 
18 -03- 2008 , issue the following directions to the Karnataka State Transport Authority and Regional Transport Authorities namely : 


Directions 


The Karnataka State Transport Authority and Regional Transport Authorities are hereby directed to fix the following fares 
and freights for the Non Air Conditioned City Taxies operating in Karnataka State for transportation of passengers and their luggages 
with immediate effect. 


Non Air Conditioned City Taxies 


Minimum 


Per k .m 


Hire Charges 


Rs.60 . 00 (5km ) 


Rs. 13.50 


Waiting Charges 


Free for the first 20 minutes and thereafter Rs. 10 /- per 15 minutes orpart thereof 


Luggage Charges 


No charges for the first 120 Kgs. (Suitcase, Bedding etc.,) and Rs.5/- for every 
additional 20 Kgs. or part thereof 


Night Charges 


From midnight 12 O clock to morning 6 . A .M 10 percent extra on the above fare 


By order and in the name of the Governor of Karnataka 

R . PRABHUSHANKAR 

Desk Officer 
Transport Department 


PR - 144 


WOMEN AND CHILD DEVELOPMENT SECRETARIAT 


WCD 286 SJD 2009 Bangalore , dated : 10 - 02 - 2012 . 


NOTIFICATION 


The draft of the following rules further to amend the C & R Rules 2004 of the Karnataka Welfare of Disabled & Senior 
Citizens services (Presently Department for the Empowerment of differently Abled & Senior Citizen ) which the Government of 
Karnataka proposes to make in exercise of the powers conferred by sub -section (1 ) of section 3 read with sections 8 of the Karnataka 
State Civil Services Act 1978 (Karnataka Act 14 of 1990 ) is hereby published as required by clause (a ) of sub -section (2 ) of section 3 
of the said Act for the information of persons likely to be affected thereby and notice is hereby given that the said draft will be taken 
into consideration after the expiry of fifteen days from the date of its publication in the official gazette . 

Any objection or suggestion which may be received by the State Government from any persons with respect to the said 
draft before the expiry of the period specified above willbe considered by the State Government. Objections and suggestions may 
be addressed to the secretary to Government, Women and Child Development Department, M .S . Building , Bangalore -560 001. 


DRAFT RULES 


1. 


Title and commencement: 


(1) These rules may be called Karnataka Welfare of Disabled & Senior Citizens Services (Karnataka Empowerment of 

Differently Abled and Senior Citizens ) (Recruitment) Rules 2004. 


(2 ) They shall come in to force from the date of their publication in Official Gazette . 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮ , ೨೦೧೨ 


೩೨೫ 


2. Amendment of Schedule :-In the schedule to the Karnataka Welfare of Disabled & Senior Citizens Services (Karnataka 

Empowerment of Differently Abled and Senior Citizens) (Recruitment) Rules 2004 . 
(1) In the entries relating to category of post of Graduate Assistants /Teachers at Sl. No .10 

(a )In the column (5 ) the following proviso shall be inserted : 
For Direct Recruitment: 


(i) Must be holder of Degree in Arts/Science 


( ii) Must be holder of B .Ed in Special Education in teaching Deaf/ Blind / from an Institution recognized by Rehabilitation 

Council of India . 


Provided if persons with the above qualification are not available then persons with degree and a Diploma in teaching 
Deaf /Blind /Metally retarded / Integrated Education granted from and Institue recognized by the Rehablitation Council of India may be 
considered . 


(iii) For B . A . Graduates,must have studied Kannada / English /Hindi as one of the subjects in Bachelor of Arts . 


(iv) For B .Sc. Graduates ,must have studied Kannada as one of the subject upto 10th standard . 


(2 ) In the entries relating to category of post of Non -Graduate Assistants / Teachers at Sl.No .20 

(a ) In the column (5 ) the following proviso shall be inserted : 


For Direct Recruitment: 


(i) Must have passed PUC or equivalent examination 
(ii) Must possess a Diploma in Teaching the Blind i.e ., DSE ( VI) for teachers in Blind school and Diploma in Teaching for 

the Deaf, i.e., DSE (HI) for teachers in Deaf school and Diploma in Teaching for Mentally Retarded Institution from an 
Intitute recongnized by the Rehabilitation Council of India . 


By order and in the name of the Governor of Karnataka 

B .Kamalamma 


PR - 129 


Under Secretary to Government-2 , 

Women and Child Development Department 
ಸಹಕಾರ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಸಿಒ 75 ಸಿಎನ್ಎಸ್ 2009 , ಬೆಂಗಳೂರು, ದಿನಾಂಕ : 30.1.2012 . 


ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬಳ್ಳಾರಿ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿ., ಬಳ್ಳಾರಿ 
ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ 
ಮಾಡುತ್ತದೆ. 


1. ಶ್ರೀ ರಾಮಚಂದ್ರಪ್ಪ ಬಿನ್ ಕುರುಬರ ಸಿದ್ದಪ್ಪ, ಕುರುಗೋಡು, ಬಳ್ಳಾರಿ ಜಿಲ್ಲೆ. 
2. ಶ್ರೀ ಸತೀಶ್ ಚಕ್ರವರ್ತಿ ಬಿನ್ ಬಾಲಾಜಿ , ಕೌಲ್‌ಬಜಾರ್‌, ಬಳ್ಳಾರಿ. 
3 . ಶ್ರೀಮತಿ ಲಲಿತ ಕೋಂ ವೀರನಗೌಡ, ಇಟಗಿ ಗ್ರಾಮ , ಯಲಬುರ್ಗ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್ . ಎಸ್ . ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 


ಪಿ . ಆರ್ . 122 


೩೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮ , ೨೦೧೨ 


ಭಾಗ - ೪ಎ 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಒ 17 ಸಿಎನ್ಎಸ್ 2008 , ಬೆಂಗಳೂರು, ದಿನಾಂಕ : 27.1. 2012. 
ಸರ್ಕಾರದಿಂದ ಈ ಹಿಂದೆ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಹೊನ್ನಾವರ 
ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ 
ಮಾಡುತ್ತದೆ. 


1. ಶ್ರೀ ಮಂಜು ದೇವು ಮುಕ್ರಿ, ಮುಗ್ವಾ ಮುಕ್ಕಾಂ, ಭಾಸ್ಕೇರಿ ಅಂಚೆ, ಹೊನ್ನಾವರ ತಾಲ್ಲೂಕು 
2. ಶ್ರೀಮತಿ ಬೇಬಿ ವಿಚ್ಚೇಶ್ವರ ನಾಯ್ಕ , ಅಗ್ರಹಾರ, ಹಳದೀಪುರ ಅಂಚೆ, ಹೊನ್ನಾವರ ತಾಲ್ಲೂಕು 
3. ಶ್ರೀ ಸುರೇಶ ಭಟ್ಟ , ಜಡ್ಡಿಗದ್ದೆ ಮುಕ್ಕಾಂ , ಕಡತೋಕಾ ಅಂಚೆ, ಹೊನ್ನಾವರ ತಾಲ್ಲೂಕು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಆರ್. ಎಸ್ . ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 

ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಪಿ . ಆರ್ . 123 

ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಒ 04 ಸಿಎನ್‌ಎಸ್ 2012, ಬೆಂಗಳೂರು, ದಿನಾಂಕ : 27.1.2012 . 


ಸರ್ಕಾರದಿಂದ ಈ ಹಿಂದೆ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11 ) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಶ್ರೀ ಸೋಮೇಶ ಜಗದೀಶ ಉಪನಾಳ, ಪೇಠಬಣ, ಸಾ . ಲಕ್ಷೇಶ್ವರ , ಶಿರಹಟ್ಟಿ ತಾ . ಗದಗ ಜಿಲ್ಲೆ ಇವರನ್ನು ಗದಗ 
ಜಿಲ್ಲೆ, ಶಿರಹಟ್ಟಿ ತಾಲ್ಲೂಕು ಕೃಷಿ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಲಕ್ಷೇಶ್ವರ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಆರ್ .ಎಸ್ . ನೂಲಿ | 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 


ಪಿ . ಆರ್ . 124 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಒ 5 ಸಿಎನ್ಎಸ್ 2012, ಬೆಂಗಳೂರು, ದಿನಾಂಕ : 2.2. 2012. 


ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
( 1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲ್ಲೂಕು ಹೇಮಾವತಿ ಸಕ್ಕರೆ ಕಾರ್ಖಾನೆ, ಶ್ರೀನಿವಾಸಪುರ ಇದರ ಆಡಳಿತ 
ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 

1. ಶ್ರೀ ಡಿ. ಎಂ . ಶಂಕರೇಗೌಡ ಬಿನ್ ಮೋಗಣ್ಣಗೌಡ, ಎಂ . ಐ.ಜಿ. 11, ಹೌಸಿಂಗ್ ಬೋರ್ಡ್ , ಚನ್ನರಾಯಪಟ್ಟಣ ಟೌನ್, ಹಾಸನ ಜಿಲ್ಲೆ. 
2 . ಶ್ರೀ ಹೆಚ್ .ಆರ್. ನಾರಾಯಣ್ ಬಿನ್ ರಂಗಯ್ಯ , ಅಂಬೇಡ್ಕರ್ ನಗರ, ಹೊಳೆನರಸೀಪುರ, ಹಾಸನ ಜಿಲ್ಲೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮ , ೨೦೧೨ 


೩೨೭ 


3. ಶ್ರೀಮತಿ ಗಂಗಮ್ಮ ಕೋಂ ಕುಮಾರ, ಮಾರನಾಯಕನಹಳ್ಳಿ, ಸಿಂಗಾಪುರ ಅಂಚೆ ಕಸಬಾ ಹೋಬಳಿ , ಹೊಳೆನರಸೀಪುರ ತಾ . ಹಾಸನ 


ಜಿಲ್ಲೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಜಿ. ಪಾಟೀಲ್ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ ( ಪ್ರ) 

ಸಹಕಾರ ಇಲಾಖೆ. 


ಪಿ. ಆರ್ . 125 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 33 ಬೆಂರೂಪ್ರಾ 2012 ( ಭಾಗ), ಬೆಂಗಳೂರು, ದಿನಾಂಕ : 8.2.2012 . 


ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಪ್ರಕರಣ 3(3)( ಎ)( ಎಲ್ ) ಮತ್ತು ( ಎಂ ) ಹಾಗೂ (4) ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಹಾಲಿ ಇರುವ ಈ ಕೆಳಕಂಡವರುಗಳನ್ನು ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನಾಗಿ 
ಮುಂದುವರೆಸಲು ಸರ್ಕಾರದ ಇಚ್ಛಾನುಸಾರ ಅಥವಾ ಮೂರು ವರ್ಷಗಳ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ . 


ಕ್ರಮ 


ಹೆಸರು ಮತ್ತು ವಿಳಾಸ 


ಪದನಾಮ 


ಸಂಖ್ಯೆ 


ಅಧ್ಯಕ್ಷರು 


ಶ್ರೀ ಎಸ್.ಆರ್. ಶ್ರೀಧರಮೂರ್ತಿ ಬಿನ್ ಜೆ. ರಾಮಕೃಷ್ಣ ಶೆಟ್ಟಿ , ಶ್ರೀಧರ ನಿಲಯ, ಹಳೇ ಪೊಲೀಸ್ ಸ್ಟೇಷನ್ 
ರಸ್ತೆ, ಚಿಕ್ಕಪೇಟೆ, ತುಮಕೂರು 


2. ಶ್ರೀ ಶಾಂತರಾಜು ಬಿನ್ ಹನುಮಯ್ಯ , ಮಾರುತಿ ನಿಲಯ , ಲಕ್ಷ್ಮೀ ದೇವಸ್ಥಾನ ಹಿಂಭಾಗ, ಜಯಪುರ , | ಸದಸ್ಯರು ( ಪ. ಜಾ ) 

ತುಮಕೂರು 


3. 


ಶ್ರೀ ಜಿ.ಕೆ. ಶ್ರೀನಿವಾಸ್ ಬಿನ್ ಕೃಷ್ಣಯ್ಯ , ರೈಲ್ವೆ ಸ್ಟೇಷನ್ ರಸ್ತೆ, ಸಿ.ಎಸ್.ಐ. ಬಡಾವಣೆ ತುಮಕೂರು 


ಸದಸ್ಯರು 


ಸದಸ್ಯರು 


ಶ್ರೀ ಪಿ. ರವಿಶಂಕರ್ ಬಿನ್ ಪಂಚಾಕ್ಷರಯ್ಯ , ಸಿದ್ದಲಿಂಗೇಶ್ವರ ನಿಲಯ, 6ನೇ ಕ್ರಾಸ್ 1ನೇ ಲಿಂಕ್ ಎಸ್.ಐ.ಟಿ. 
ಬಡಾವಣೆ ತುಮಕೂರು 


5 . 


ಶ್ರೀಮತಿ ಲೀಲಾವತಿ ಕೋಂ ರಾಮಕೃಷ್ಣಯ್ಯ ಸುಮತಿ ಸ್ಕೂಲ್ ಹತ್ತಿರ ಕ್ಯಾತ್ಸಂದ್ರ, ತುಮಕೂರು 


ಸದಸ್ಯರು (ಮಹಿಳಾ ) 


6. | ಶ್ರೀ ರವಿ ಬಿನ್ ಜಯರಾಮೇಗೌಡ ಬಿ. ಇ. ಗೋಕುಲ ಬಡಾವಣೆ, 3ನೇ ಕ್ರಾಸ್, ತುಮಕೂರು 


ಸದಸ್ಯರು ( ಆಲ್ಕಟೆಕ್ಸ್ 

ಕೋಟಾ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ . ಎಂ . ವಾಸುದೇವ ರಾವ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ. 


ಪಿ . ಆರ್ . 126 


೩೨೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮಾರ್ಚ್ ೮, ೨೦೧೨ 


ಭಾಗ – ೪ಎ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 07 ವೆಚ್ಚ 12 /12 , ಬೆಂಗಳೂರು, ದಿನಾಂಕ: 03ನೇ ಜನವರಿ , 2012. 
ರಾಜ್ಯ ಸರ್ಕಾರದ 12ನೇ ಪಂಚವಾರ್ಷಿಕ ಯೋಜನೆ ವಲಯವಾರು ದಾಖಲೆಗಳನ್ನು ತಯಾರಿಸುವ ಕಾರ್ಯವನ್ನು M /s. Deloitte Touch 
Tohamatsu India Pvt . Ltd . ಇವರಿಗೆ ಒಟ್ಟು 4 40. 03 ಲಕ್ಷಗಳ ಸಮಾಲೋಚನಾ ಶುಲ್ಕದಲ್ಲಿ ವಹಿಸಲು ಕರ್ನಾಟಕ ಸಾರ್ವಜನಿಕರ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆಯು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ. ವಿಜಯಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ , ನಂ . 01 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 1118 ವೆಚ್ಚ- 12 /11, ಬೆಂಗಳೂರು, ದಿನಾಂಕ: 03ನೇ ಜನವರಿ , 2012 . 
UPOR ಯೋಜನೆಗೆ ಇಬ್ಬರು ಸಮಾಲೋಚಕರ ಸೇವೆಯನ್ನು ಒಂದು ವರ್ಷದ ಅವಧಿಗೆ ಮೆ|| ಗ್ರಾಂಟ್ ಥಾರೊಂಟನ್ ಅಕ್ಸೆಸರಿ ಪ್ರೈ . ಲಿ., 
ಸಂಸ್ಥೆಯಿಂದ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕರ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ, ಕಂದಾಯ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕಂದಾಯ ಇಲಾಖೆಯು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಂ . ಬಿ . ವಿಜಯಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . ನಂ . 02 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆಇ 1115 ವೆಚ್ಚ -12/11 , ಬೆಂಗಳೂರು, ದಿನಾಂಕ : 31ನೇ ಡಿಸೆಂಬರ್ , 2011 . 
ರಾಜ ಭವನದ ಕೆಲವು ಅತಿಥಿ ಕೊಠಡಿಗಳಿಗೆ ಅವಶ್ಯಕ ಪೀಠೋಪಕರಣಗಳನ್ನು ರೂ . 5 ,68, 974 /- ಗಳ ವೆಚ್ಚದಲ್ಲಿ ನೇರವಾಗಿ ಕರ್ನಾಟಕ ರಾಜ್ಯ 
ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ (ಕೆ.ಎಸ್.ಎಫ್. ಐ. ಸಿ.) ದಿಂದ ಖರೀದಿಸಲು ಕರ್ನಾಟಕ ಸಾರ್ವಜನಿಕರ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ರಾಜ ಭವನ ಸಚಿವಾಲಯಕ್ಕೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಎನ್. ಶ್ರೀಧರ, 

ಸರ್ಕಾರದ ಅಪರ ಕಾರ್ಯದರ್ಶಿ( ಆಡಳಿತ), 
ಪಿ . ಆರ್ . ನಂ . 03 

ಆರ್ಥಿಕ ಇಲಾಖೆ. 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 1122 ವೆಚ್ಚ - 12 / 11, ಬೆಂಗಳೂರು, ದಿನಾಂಕ : 27ನೇ ಡಿಸೆಂಬರ್ , 2011 . 
ಶಿವಮೊಗ್ಗ ವಿಮಾನ ನಿಲ್ದಾಣದ ಅಭಿವೃದ್ಧಿ ಯೋಜನೆಗೆ ಸಮಾಲೋಚಕರನ್ನಾಗಿ ಮಾಸಿಕ ರೂ . 3. 00 ಲಕ್ಷಗಳ ವೆಚ್ಚದಲ್ಲಿ ಮೆ | ಐಡೆಕ್ 
ಸಂಸ್ಥೆಯ ಸೇವೆಯನ್ನು ಡಿಸೆಂಬರ್ 2011 ರಿಂದ ಆಗಸ್ಟ್ 2012 ರವರೆಗೆ ಪಡೆಯಲು ಕರ್ನಾಟಕ ಸಾರ್ವಜನಿಕರ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮ , ೨೦೧೨ 


೩೨೯ 


ಅಧಿನಿಯಮ -1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಎನ್. ಶ್ರೀಧರ , 

ಸರ್ಕಾರದ ಅಪರ ಕಾರ್ಯದರ್ಶಿ ( ಆಡಳಿತ ), 
ಪಿ .ಆರ್. ನಂ . 04 

ಆರ್ಥಿಕ ಇಲಾಖೆ . 
ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆಇ 1056 ವೆಚ್ಚ - 12 / 11 , ಬೆಂಗಳೂರು, ದಿನಾಂಕ : 23ನೇ ಡಿಸೆಂಬರ್ , 2011. 
ಲಾಲ್‌ಬಾಗ್‌ನಲ್ಲಿರುವ Aquarium , Library ಮತ್ತು Krumbiegel Hall ಪುರಾತನ ಕಟ್ಟಡಗಳ ಸಂರಕ್ಷಣೆ ಕಾರ್ಯ ಹಾಗೂ ಲಾಲ್‌ಬಾಗ್‌ನ್ನು 
ವಿಶ್ವ ಪಾರಂಪರಿಕ ತಾಣವಾಗಿ ಪರಿಗಣಿಸಲು UNESCOಗೆ ಕಳುಹಿಸಲು ವಿವರವಾದ ಯೋಜನಾ ವರದಿ ತಯಾರಿಸುವ ಕಾರ್ಯವನ್ನು INTACH 
ಸಂಸ್ಥೆಗೆ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕರ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ, ತೋಟಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ತೋಟಗಾರಿಕೆ ಇಲಾಖೆಯು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ. ವಿಜಯಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. ನಂ . 05 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 1121 ವೆಚ್ಚ -12/11 , ಬೆಂಗಳೂರು, ದಿನಾಂಕ : 27ನೇ ಡಿಸೆಂಬರ್, 2011 . 
ಗುಲ್ಬರ್ಗಾ ವಿಮಾನ ನಿಲ್ದಾಣದ ಅಭಿವೃದ್ಧಿ ಯೋಜನೆಗೆ ಸಮಾಲೋಚಕರನ್ನಾಗಿ ಮಾಸಿಕ ರೂ . 3.00 ಲಕ್ಷಗಳ ವೆಚ್ಚದಲ್ಲಿ ಮೆ | ಐಡೆಕ್ 
ಸಂಸ್ಥೆಯ ಸೇವೆಯನ್ನು ಜನವರಿ 2012 ರಿಂದ ಆಗಸ್ಟ್ 2012 ರವರೆಗೆ ಪಡೆಯಲು ಕರ್ನಾಟಕ ಸಾರ್ವಜನಿಕರ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಎನ್. ಶ್ರೀಧರ, 

ಸರ್ಕಾರದ ಅಪರ ಕಾರ್ಯದರ್ಶಿ ( ಆಡಳಿತ), 
ಪಿ .ಆರ್. ನಂ . 13 

ಆರ್ಥಿಕ ಇಲಾಖೆ. 
ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 1064 ವೆಚ್ಚ -12 / 11 , ಬೆಂಗಳೂರು, ದಿನಾಂಕ: 23ನೇ ಡಿಸೆಂಬರ್, 2011. 


ಸ್ಪೆಷಲ್ ರಿಸರ್ವ್ ಸಬ್ ಇನ್ಸ್‌ಪೆಕ್ಟರ್‌- KSRP -2011ರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ರೂ . 65,00 ,000 /- ಗಳ ವೆಚ್ಚದಲ್ಲಿ ಕೈಗೊಳ್ಳಲು 
ಕರ್ನಾಟಕ ಸಾರ್ವಜನಿಕರ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಒಳಾಡಳಿತ 


ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೩.೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೮, ೨೦೧೨ 


ಭಾಗ - ೪ಎ 


ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಂ . ಬಿ. ವಿಜಯಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , ನಂ . 14 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 1054 ವೆಚ್ಚ- 12 / 11 , ಬೆಂಗಳೂರು, ದಿನಾಂಕ : 23ನೇ ಡಿಸೆಂಬರ್ , 2011. 
BRGF ಯೋಜನೆಯಡಿ ಅಧ್ಯಯನವನ್ನು ೯ 4.96 ಲಕ್ಷಗಳ ವೆಚ್ಚದಲ್ಲಿ Institute for Social and Economic Change, ಬೆಂಗಳೂರು 
ವತಿಯಿಂದ ನಡೆಸಲು ಕರ್ನಾಟಕ ಸಾರ್ವಜನಿಕರ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು 
ಧೃಡಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ . ವಿಜಯಕುಮಾರ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , ನಂ . 15 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 24 ವೆಚ್ಚ- 12/2012, ಬೆಂಗಳೂರು, ದಿನಾಂಕ: 09ನೇ ಜನವರಿ, 2012 . 


ಸಾರ್ವಜನಿಕ ಹಣಕಾಸು ನಿರ್ವಹಣೆಯಲ್ಲಿ ಸಾಮರ್ಥ್ಯ ವೃದ್ಧಿಸುವ ಯೋಜನೆಗೆ ಶ್ರೀ ಶ್ರೀನಿವಾಸ ಕುಮಾರ್ ಅಲಮೂರು ಇವರ ಸೇವೆಯನ್ನು 
ಮೊದಲ ವರ್ಷದಲ್ಲಿ ಮಾಸಿಕ ಕ 75 ,000/- ಗಳ ಸಮಾಲೋಚನಾ ಶುಲ್ಕ ಮತ್ತು ಕೆ 10 ,000 /- ಗಳ ಪ್ರಯಾಣ ಭತ್ಯೆ ಹಾಗೂ ಎರಡನೇ ವರ್ಷದಲ್ಲಿ 

80,000/ - ಗಳ ಸಮಾಲೋಚನಾ ಶುಲ್ಕದೊಂದಿಗೆ ದಿನಾಂಕ : 15 -12 -2011 ರಿಂದ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕರ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ . ವಿಜಯಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , ನಂ . 37 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 1136 ವೆಚ್ಚ -12 /11 , ಬೆಂಗಳೂರು, ದಿನಾಂಕ: 10ನೇ ಜನವರಿ, 2012 . 


ಜೈಮರ್‌ನಲ್ಲಿ ದಿನಾಂಕ : 07 - 09, ಜನವರಿ 2012ರಂದು ನಡೆಯುವ ಪ್ರವಾಸಿ ಭಾರತೀಯ ದಿವಸ್ ನಲ್ಲಿನ ಮಾರ್ಕೇಟ್ ಪ್ಲೇಸ್‌ನಲ್ಲಿ 
ಅನಿವಾಸಿ ಭಾರತೀಯ ಸಮಿತಿಯು ಮಳಿಗೆಯನ್ನು ತೆರೆಯಲು Marketing Consultants & Agencies Ltd .( MC & A) ಇವರ ಸೇವೆಯನ್ನು ಹಾಗೂ 
ಸಾರ್ವಜನಿಕರ ಸಂಪರ್ಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಮೆ|| ಸಿಡಿಟೆಕ್ ಸಲ್ಯೂಷನ್ಸ್ ( ಪ್ರೈ ) ಲಿಮಿಟೆಡ್ , ಜೆ. ಪಿ. ನಗರ, ಬೆಂಗಳೂರು ಇವರ 
ಸೇವೆಯನ್ನು ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕರ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ, ಸಿ. ಆ . ಸು . ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮ , ೨೦೧೨ 


೩೩೧ 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ. ಆ. ಸು . ಇಲಾಖೆಯು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಂ . ಬಿ . ವಿಜಯಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , ನಂ . 38 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 1107 ವೆಚ್ಚ 12/ 11, ಬೆಂಗಳೂರು, ದಿನಾಂಕ : 05ನೇ ಜನವರಿ , 2012 . 


ತುಮಕೂರು ಜಿಲ್ಲೆ ಅಮಾನಿಕೆರೆಯ ಕೋತಿತೋಪು ಉದ್ಯಾನವನದ ಶೌಚಾಲಯ ಬ್ಲಾಕ್ , ಫುಡ್ ಕೋರ್ಟ್, Gazeebo, ವಾಕ್‌ಪಾತ್‌, ಇತರೆ 
ಸಿವಿಲ್ ಕಾಮಗಾರಿಗಳನ್ನು ( 95 .40 ಲಕ್ಷಗಳ ವೆಚ್ಚದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತುಮಕೂರು ನಿರ್ಮಿತಿ ಕೇಂದ್ರಕ್ಕೆ ವಹಿಸಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ನಗರಾಭಿವೃದ್ಧಿ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ನಗರಾಭಿವೃದ್ಧಿ ಇಲಾಖೆಯು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಬಿ . ವಿಜಯಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . ನಂ . 42 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 1092 ವೆಚ್ಚ 12 /11 , ಬೆಂಗಳೂರು, ದಿನಾಂಕ : 05ನೇ ಜನವರಿ, 2012 . 
ಮುಖ್ಯ ಇಂಜಿನಿಯರ್, ರಾಷ್ಟ್ರೀಯ ಹೆದ್ದಾರಿಗಳು , ಬೆಂಗಳೂರು, ಇವರ ಕಛೇರಿಯಲ್ಲಿ ಬಾಕಿ ಇರುವ ನ್ಯಾಯಾಲಯ ಪ್ರಕರಣಗಳನ್ನು ಇತ್ಯರ್ಥ 
ಪಡಿಸಲು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರುಗಳಾದ ಶ್ರೀ ಕೆ. ಜಿ . ಹೊಸೂರು, ಬೆಂಗಳೂರು ಹಾಗೂ ಶ್ರೀ ಮಾರ್ತಾಂಡ ಪರಪ್ಪಾಟೊಣ್ಣೆ 
ಸೇವೆಯನ್ನು ಮಾಸಿಕ ತಲಾ 1 25 , 000/- ವೆಚ್ಚದಲ್ಲಿ ಎರಡು ವರ್ಷಗಳ ಕಾಲ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ.. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ . ವಿಜಯಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ , ನಂ . 43 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 1046 ವೆಚ್ಚ 12/ 11 , ಬೆಂಗಳೂರು, ದಿನಾಂಕ : 05ನೇ ಜನವರಿ , 2012 . 
ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವಸತಿ ಶಾಲೆಗಳಿಗೆ ಅಗತ್ಯವಿರುವ ಈ ಕೆಳಕಂಡ ಸಾಮಗ್ರಿಗಳನ್ನ ಅವುಗಳ ಮುಂದೆ ತೋರಿಸಿರುವ 
ರಾಜ್ಯ ಸರ್ಕಾರ/ಕೇಂದ್ರ ಸರ್ಕಾರಿ ಸಂಸ್ಥೆಗಳಿಂದ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕರ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 
1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸಮಾಜ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

i ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ – ಮರದ ಬೆಂಚು, ಕುರ್ಚಿ ಟೇಬಲ್ ಇತ್ಯಾದಿ. 
ii ಕಾಯಿರ್ ಬೋರ್ಡ್ , ( ಭಾರತ ಸರ್ಕಾರದ ಸಂಸ್ಥೆ - ಬೆಡ್, ಪಿಲ್ಲೋ , ಫುಟ್ ರೆಸ್ಟ್ ಇತ್ಯಾದಿ. 
ii ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಅಭಿವೃದ್ಧಿ ನಿಗಮ ನಿಯಮಿತ - ಕಾಯಿರ್ ಬೆಡ್, ಕಾಟನ್ ಬೆಡ್, ಮಸ್ಕಿಟೊ ನೆಟ್ ಇತ್ಯಾದಿ . 


೩೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮, ೨೦೧೨ 


ಭಾಗ – ೪ಎ 


ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನು ಸ್ಪರ್ಧಾತ್ಮಕ/ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಮಾಜ ಕಲ್ಯಾಣ ಇಲಾಖೆಯು 
ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ. ವಿಜಯಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ , ನಂ . 44 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 1090 ವೆಚ್ಚ 12 /12 , ಬೆಂಗಳೂರು, ದಿನಾಂಕ : 05ನೇ ಜನವರಿ , 2012. 
ಇ - ಸಂಗ್ರಹಣಾ ಯೋಜನೆಗೆ ಬಿ.ಎಸ್. ಎನ್ .ಎಲ್. ಸಂಸ್ಥೆಯಿಂದ ನೇರವಾಗಿ ಅಂತರ್ಜಾಲ ಸೇವೆಯನ್ನು ಪಡೆಯಲು ದಿನಾಂಕ: 
01 -04 - 2011 ರಿಂದ ಅನ್ವಯವಾಗುವಂತೆ ಎರಡು ವರ್ಷಗಳ ಕಾಲಕ್ಕೆ, ಅಧಿಸೂಚನೆ ಸಂಖ್ಯೆ : ಆಇ 123 ವೆಚ್ಚ -12 /2011 , ದಿನಾಂಕ : 30 -03- 2011ರಲ್ಲಿ 
ನೀಡಲಾಗಿದ್ದ ವಿನಾಯಿತಿಯನ್ನು ವಿಸ್ತರಿಸಲು ಕರ್ನಾಟಕ ಸಾರ್ವಜನಿಕರ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 4 ( ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸಿ. ಆ . ಸು . ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ. ಆ. ಸು. ಇಲಾಖೆಯು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ. ವಿಜಯಕುಮಾರ್, 
ಪಿ . ಆರ್ , ನಂ . 45 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 1104 ವೆಚ್ಚ 12 /11 , ಬೆಂಗಳೂರು, ದಿನಾಂಕ: 05ನೇ ಜನವರಿ , 2012 . 
ಸ್ಪೇಷಲ್ ಪೊಲೀಸ್ ಕಾನ್ಸ್‌ಟೇಬಲ್- KSRP - 2011ರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು 1 41,20,000/- ಗಳ ವೆಚ್ಚದಲ್ಲಿ ಕೈಗೊಳ್ಳಲು 
ಕರ್ನಾಟಕ ಸಾರ್ವಜನಿಕರ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಒಳಾಡಳಿತ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ . ವಿಜಯಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , ನಂ . 46 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 25 ವೆಚ್ಚ 12/ 12 , ಬೆಂಗಳೂರು, ದಿನಾಂಕ: 17ನೇ ಜನವರಿ , 2012 . 
ಇತ್ತೀಚೆಗೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಸಂಸ್ಥೆಯು ಕರೆದಿದ್ದ ಟೆಂಡರ್‌ನಲ್ಲಿ ಭಾಗವಹಿಸಿದ್ದ ಸಂಸ್ಥೆಗಳಿಂದ ಮಾತ್ರ quotation 
ಕರೆದು ಕಲ್ಲಿದ್ದಲನ್ನು Western Coal Fields Ltd., ನಿಂದ ಸಾಗಣೆ ಮಾಡುವ ಕಾರ್ಯವನ್ನು ವಹಿಸಲು ಕರ್ನಾಟಕ ಸಾರ್ವಜನಿಕರ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 4 ( ಜಿ) ರಡಿ ಪದತವಾದ ಅಧಿಕಾರ ಚಲಾಯಿಸಿ, ಇಂಧನ ಇಲಾ : 

9ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಇಂಧನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಇಂಧನ ಇಲಾಖೆಯು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ, ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , ನಂ . 77 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮ , ೨೦೧೨ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 04 ವೆಚ್ಚ 12 /12 , ಬೆಂಗಳೂರು, ದಿನಾಂಕ : 21ನೇ ಜನವರಿ , 2012 . 
ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಕೇಂದ್ರ ಸರ್ಕಾರಿ ಸ್ವಾಮ್ಯದ Central Institute of Plastic Engineering and Technology (CIPET), 
ಮೈಸೂರು ಸಂಸ್ಥೆಯಿಂದ ನೇರವಾಗಿ ತರಬೇತಿಯನ್ನು 2011 - 12ನೇ ಸಾಲಿಗೆ ಪಡೆಯಲು ಕರ್ನಾಟಕ ಸಾರ್ವಜನಿಕರ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ತರಬೇತಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕಾಂತ, ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ , ನಂ . 78 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 03 ವೆಚ್ಚ 12 /12, ಬೆಂಗಳೂರು, ದಿನಾಂಕ: 19ನೇ ಜನವರಿ, 2012 . 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಕೆಲವು ಆಯ್ದ ಜಿಲ್ಲಾ ಪಂಚಾಯತ್ ಮತ್ತು ತಾಲ್ಲೂಕು ಪಂಚಾಯಿತಿಗಳ 
ತಪಾಸಣೆ ಅಧ್ಯಯನ ( diagnostic study ) ಕಾರ್ಯವನ್ನು ಕೆ 10 .35 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ IIMB, ಬೆಂಗಳೂರು ಇವರಿಗೆ ವಹಿಸಲು 
ಕರ್ನಾಟಕ ಸಾರ್ವಜನಿಕರ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು 
ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ , ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್. ನಂ . 79 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
1, ಬೆಂಗಳೂರು, ದಿನಾಂಕ: 20ನೇ ಜನವರಿ , 2012 . 


ಪರಿಣತ ಸಮಿತಿಯು ಮೀಟರ್‌ಗಳ ವೆಚ್ಚ ಮತ್ತು ಗುಣಮಟ್ಟದ ಆಧಾರದ ಮೇಲೆ ಆಯ್ಕೆ ಮಾಡಿ ಸೂಚಿಸುವ ಸಂಸ್ಥೆಯಿಂದ ಖರೀದಿ 
ಮಾಡುವ ಷರತ್ತಿಗೆ ಒಳಪಟ್ಟು, ಈಗಾಗಲೇ BESCOM , HESCOM ಮತ್ತು CESC ಸಂಸ್ಥೆಗಳು ಟೆಂಡರ್ ಮುಖಾಂತರ ಆಯ್ಕೆ ಮಾಡಿರುವ ಸಂಸ್ಥೆಗಳಿಂದ 
MESCOM ಮತ್ತು GESCOM ಸಂಸ್ಥೆಗಳು ಅವಶ್ಯವಿರುವಷ್ಟು ಸಂಖ್ಯೆಯ RAPDRP ಮೀಟರ್‌ಗಳನ್ನು ನೇರವಾಗಿ ಸಂಗ್ರಹಿಸಲು ಕರ್ನಾಟಕ ಸಾರ್ವಜನಿಕರ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಇಂಧನ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಮೀಟರ್‌ಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಇಂಧನ ಇಲಾಖೆಯು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ. ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ , ನಂ . 80 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


೩೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೮, ೨೦೧೨ 


ಭಾಗ - ೪ಎ 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಒ 65 ಸಿಎನ್ಎಸ್ 2009 , ಬೆಂಗಳೂರು, ದಿನಾಂಕ : 9 .2 .2012. 


ಸರ್ಕಾರದಿಂದ ಈ ಹಿಂದೆ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
( 1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11 )ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಹಾಸನ ಜಿಲ್ಲೆ ಸಕಲೇಶಪುರ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಸಕಲೇಶಪುರ ಇದರ 
ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 

1. ಶ್ರೀಮತಿ ಚಂದ್ರಮತಿ ಕೋಂ ವೀರೇಶ್ ಗೌಡ, ಪಾಲಹಳ್ಳಿ ಗ್ರಾಮ , ಉಚ್ಚಂಗಿ ಅಂಚೆ, ಯಸಳೂರು ಹೋಬಳಿ, ಸಕಲೇಶಪುರ ತಾಲ್ಲೂಕು 


2 . ಶ್ರೀ ಧರ್ಮರಾಜು ಬಿನ್ ಸಿದ್ದಯ್ಯ , ಹರಿಜನ ಕಾಲೋನಿ, ಹೊಂಗಡಹಳ್ಳಿ ಗ್ರಾಮ ಮತ್ತು ಅಂಚೆ, ಹೆತ್ತೂರು ಹೋಬಳಿ, ಸಕಲೇಶಪುರ 

ತಾಲ್ಲೂಕು. 


3. ಶ್ರೀ ಜಯೇಂದ್ರ ಕುಮಾರ್ ಬಿನ್ ಬಸವಯ್ಯ , ಹುಲ್ಲಹಳ್ಳಿ ಗ್ರಾಮ , ದೋಣಿಗಾಲ್ ಅಂಚೆ, ಕಸಬಾ ಹೋಬಳಿ , ಸಕಲೇಶಪುರ ತಾಲ್ಲೂಕು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಜಿ. ಪಾಟೀಲ್ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ ( ಪ್ರ) 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 


ಪಿ . ಆರ್ . 127 


ಅಧಿಸೂಚನೆ 


ಸಂಖ್ಯೆ: ಸಿಒ 20 ಸಿಎನ್ಎಸ್ 2011 , ಬೆಂಗಳೂರು, ದಿನಾಂಕ : 30 - 3 - 2011 . 


ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ , ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಚಳ್ಳಕೆರೆ ತಾಲ್ಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ ಇದರ 
ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


1. ಶ್ರೀ ಬಿ.ಸಿ. ಸಂಜೀವಮೂರ್ತಿ, ಬಿನ್ ಲೇ . ಬಿ. ಚಿದಾನಂದಪ್ಪ, ನರಹರಿನಗರ , ನಗರಂಗೆರೆ ಅಂಚೆ, ಚಳ್ಳಕೆರೆ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ. 
2. ಶ್ರೀಮತಿ ಬಡಕ್ಕ ಕೋಂ ಚಿಕ್ಕಣ್ಣ, ದೊಡ್ಡರಿ, ಗೊಲ್ಲರಹಟ್ಟಿ, ದೊಡೇರಿ ಅಂಚೆ, ಚಳ್ಳಕೆರೆ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ. 
3. ಶ್ರೀ ಸಣ್ಣನಿಂಗಪ್ಪ ಬಿನ್ ತಿಮ್ಮಪ್ಪ, ಟಿ.ಎನ್ .ಕೋಟೆ ಅಂಚೆ, ಚಳ್ಳಕೆರೆ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ. 


ಕ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಜಿ. ಪಾಟೀಲ್ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ ( ಪ) 

ಸಹಕಾರ ಇಲಾಖೆ. 


ಪಿ . ಆರ್ . 128 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 28 ಎಂಆರ್‌ಇ 2012 , ಬೆಂಗಳೂರು, ದಿನಾಂಕ : 7ನೇ ಫೆಬ್ರವರಿ , 2012. 
ಅಧಿಸೂಚನೆ ಸಂಖ್ಯೆ : ಸಇ 56 ಎಂಆರ್‌ಇ (1) 2017 , ದಿನಾಂಕ : 16 -12- 2011 ರಲ್ಲಿ ಸ್ಥಾಪಿಸಲಾಗಿರುವ ಜೇವರ್ಗಿ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಗೆ ಜಿಲ್ಲಾಧಿಕಾರಿಗಳು, ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ಇವರನ್ನು ಆಡಳಿತಾಧಿಕಾರಿಯನ್ನಾಗಿ ನೇಮಿಸಲಾಗಿರುವುದನ್ನು ಮಾರ್ಪಡಿಸಿ, 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮ , ೨೦೧೨ 


೩೩೫ 


ಕಾರ್ಯದರ್ಶಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಗುಲ್ಬರ್ಗಾ ಇವರನ್ನು ಜೇವರ್ಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಆಡಳಿತಾಧಿಕಾರಿಯನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ . ಕೆ. ವಾಸುದೇವ ಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 


ಪಿ . ಆರ್ . 130 


ಸಹಕಾರ ಇಲಾಖೆ . 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಇ 144 ಎಂಆರ್‌ಇ(1) 2011, ಬೆಂಗಳೂರು, ದಿನಾಂಕ : 10 - 6 - 2011 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಇ 144 ಎಂಆರ್‌ಇ (1) 2011, ದಿನಾಂಕ : 8 -6 - 2011 ರಲ್ಲಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ 
(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966ರ ಕಲಂ 11(1) (ix) ರಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಹಗರಿಬೊಮ್ಮನಹಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದ್ದ ಕ್ರಮ ಸಂಖ್ಯೆ (1)ರ ಶ್ರೀ ಕೋರಿ ಸಂಗಪ್ಪ 
ಬಿನ್ ನಾಗಲಿಂಗಪ್ಪ, ಚಿಲಗೋಡು, ಹಗರಿಬೊಮ್ಮನಹಳ್ಳಿ ತಾಲ್ಲೂಕು ಇವರ ನಾಮ ನಿರ್ದೇಶನವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದು ಪಡಿಸಲಾಗಿದೆ 
ಹಾಗೂ ಇವರ ಬದಲಿಗೆ ಶ್ರೀ ಬಣಕಾರ್ ಗೋಣಿಪ್ಪ ತಂದೆ ಸಣ್ಣೆಪ್ಪ ಸಾ. ಚಿಂತರಪಳ್ಳಿ ಹಗರಿಬೊಮ್ಮನಹಳ್ಳಿ ತಾಲ್ಲೂಕು ಇವರನ್ನು ಹಗರಿಬೊಮ್ಮನಹಳ್ಳಿ ಕೃಷಿ 
ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ .ಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1, 

ಸಹಕಾರ ಇಲಾಖೆ. 


ಪಿ . ಆರ್ . 131 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 33 ವೆಚ್ಚ- 12 /2012 , ಬೆಂಗಳೂರು, ದಿನಾಂಕ : 16 -2- 2012 . 
ಕರ್ನಾಟಕ ಗ್ರಾಮ ನಿರ್ಮಾಣ ಕೇಂದ್ರವನ್ನು ವಸತಿ ಇಲಾಖೆಯು ಗ್ರಾಮೀಣ ನಿರ್ಮಿತಿ ಕೇಂದ್ರವೆಂದು ಪರಿಗಣಿಸಿರುವ ಮಂಡ್ಯ , ಕೋಲಾರ, 
ಚಿಕ್ಕಬಳ್ಳಾಪುರ, ತುಮಕೂರು, ಮೈಸೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕಡಿಮೆ ವೆಚ್ಚದ ನಿರ್ಮಾಣ, ಪೂರ್ವ ತಯಾರಿ ತಂತ್ರಜ್ಞಾನ 
( pre fabricated technology) ಹಾಗೂ ಪರಿಸರ ಪ್ರೇಮಿ ಮತ್ತು ನವೀನ ಕಟ್ಟಡ ನಿರ್ಮಾಣ ಸಾಮಗ್ರಿಗಳನ್ನು ಅಳವಡಿಸಿಕೊಂಡು ನಿರ್ಮಿಸುವ ವಸತಿ 
ಇಲಾಖೆಯ ಕಾಮಗಾರಿಗಳನ್ನು ಕರ್ನಾಟಕ ಗ್ರಾಮ ನಿರ್ಮಾಣ ಕೇಂದ್ರಕ್ಕೆ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ವಸತಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಸತಿ ಇಲಾಖೆಯು ದೃಢಪಡಿಸಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜೆ. ಡಿ. ಮಧುಚಂದ್ರ ತೇಜಸ್ವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ), 
ಪಿ . ಆರ್‌ . 132 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 93 ವೆಚ್ಚ - 12 /2012, ಬೆಂಗಳೂರು, ದಿನಾಂಕ : 16 - 2 - 2012 . 


ಕರ್ನಾಟಕ ವಿಧಾನ ಸಭೆಯ ಪುರುಷ ಟೇಬಲ್ ಅಧಿಕಾರಿಗಳು, ಅಭಿಲೇಖನಾಧಿಕಾರಿಗಳು ಹಾಗೂ ವರದಿಗಾರರಿಗೆ ಮೆ . ರೇಮಂಡ್ ಮಿಲ್ಸ್ 
ಷೋರೂಂನಿಂದ ಸಮವಸ್ತಗಳನ್ನು ರೂ . 6,21,305/- ಗಳ ವೆಚ್ಚದಲ್ಲಿ ಖರೀದಿಸಲು, ಮಹಿಳಾ ಟೇಬಲ್ ಅಧಿಕಾರಿಗಳು ಹಾಗೂ ಅಭಿಲೇಖನಾಧಿಕಾರಿಗಳು 


೩೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೮ , ೨೦೧೨ 


ಭಾಗ – ೪ಎ 


ಮತ್ತು ವರದಿಗಾರರಿಗೆ ಮೆ . ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಸಂಸ್ಥೆಯಿಂದ ಸಮವಸ್ತ್ರ ಸೀರೆಗಳನ್ನು ರೂ . 3,46 ,500 /- ವೆಚ್ಚದಲ್ಲಿ ಖರೀದಿಸಲು ಮತ್ತು 
ಮೇಲಿನ ಎಲ್ಲಾ ಅಧಿಕಾರಿಗಳು, ಅಭಿಲೇಖಾಧಿಕಾರಿಗಳು ಹಾಗೂ ವರದಿಗಾರರಿಗೆ ನೀಡಲಾಗುವ ಶೂಗಳನ್ನು ಮೆ . ಟಾಟಾ ಇಂಡಿಯಾ ಲಿಮಿಟೆಡ್‌ರವರಿಂದ 
ರೂ . 3,03,905/ - ಗಳ ವೆಚ್ಚದಲ್ಲಿ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 4( ಜಿ ) 
ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಕರ್ನಾಟಕ ವಿಧಾನಸಭೆ ಸಚಿವಾಲಯಕ್ಕೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕರ್ನಾಟಕ ವಿಧಾನಸಭೆ ಸಚಿವಾಲಯಕ್ಕೆ ದೃಢಪಡಿಸಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜೆ. ಡಿ . ಮಧುಚಂದ್ರ ತೇಜಸ್ವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ ), 
ಪಿ . ಆರ್ . 133 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


HOME SECRETARIAT 


NOTIFICATION 


No . HD 242 SST 2010 , Bangalore , dated 16th February 2012 . 


In exercise of the powers conferred by sub section (1) of Section 20 of Code of Criminal Procedure 1973 (Central Act 2 of 
1974 ), the Government of Karnataka hereby appoints the Commissioner of Police, Mangalore City as the Executive Magistrate for 
the area within the limits of Corporation of the City ofMangalore, and in exercise of the power conferred by sub -section (2 ) of the 
said section , the said Executive Magistrate is appointed as “ Additional District Magistrate” for the said area . 


P . R . No. 134 


By Order and in the name of the Governor ofKarnataka, 

PRAKASH , Y.K . 
Under Secretary to Government, 
Home Department (Law & Order ). 


LAW , JUSTICE AND HUMAN RIGHTS SECRETARIAT 


NOTIFICATION 


No. LAW 124 LAG 2011 , Bangalore, Dated : 10 - 2 - 2012. 


In exercise of the powers conferred under Clause (1) of Article 165 of the Constitution of India , His Excellency, the 


Governor of Karnataka , hereby appoint Sri S . Vijay Shankar , Senior Counsel , as Advocate General for the State of Karnataka , with 


immediate effect, in place of Sri B . V . Acharya ,who has since resigned . 


His pay and remuneration are governed by the Karnataka Law Officers (Appointment and Conditions of Service ) Rules , 


1977 . 


By Order and in the name of the Governor of Karnataka, 


VIDYAVATHI S . AKKI 


P . R . No. 135 


Principal Secretary to Government, (1/C ) 
Law Justice and Human Rights Department 


